ಮಾನವಿಕ ಕರ್ಣಾಟಕ 


ಸಿಂಪುಟಿ ೧೧ ಸಂಚಿಕೆ ೩ 





ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೧ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ನಿಷಯಗಳಿಗೆ ಸಂಬಂಧಿಸಿದ ಸ್ಪತಂತ್ರೆ ಅಥವಾ ಅನುವಾದಿತ 
ಲೇಖನಗಳನ್ನು «ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಿಸಲಾಗುವುದು. ಲೇಖನ 
ಅನುವಾದವಾಗಿದ್ದ ರಿ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರನನ್ನೂ ಸೂಚಿಸಬೇಕಲ್ಪಡೆ ಮೂಲ ಲೇಖಕರ ಅಥವಾ ಪ್ರಕಾಶ ಸಮು ತಿಯೆನ್ನೂ 
ಲೇಖಕವೆ ಂದಿಗೆ ಕಳುಹಿಸಬೇಕು. 


೨ . ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟಿಪ ೬.೪. ಲೇಖಕರು ತಮ್ಮ ಲೇಖನಸೊಂದಿಗೆ ತಮ್ಮ ಸಂಕ್ಷಿಪ್ತ 


ಸರಿಚಯನನ್ನು ಪ್ರಳುಹಿಸಿಕೊಡೆಬೇಕು. 


ಈ ಲೇಖನಕ್ಕೆ ಅವಶ ಕವಾದ ಚಿತ್ರ ಗಳಿದ್ದ ರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ನ ಕಳುಹಿಸಿಕೊಡಬೇಕು. ಇದು "ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಶ್ಯ ನಿದ್ದರೆ ಅವನ್ನೂ ಸೂಚಿಸಬೇಕು. 


ಲ ಸ್ವೀಕ್ಸ ತವಾಗದೆ ಲೇಖನವನ್ನು ಹಿಂದಕ್ಕೆ ಸಡೆಯಬಯೆಸುವವರು ಈ ಬಗ್ಗೆ 
ತಿಳಿಸಜೇಕಲ್ಪದೆ ಇದಕ್ಕೆ ಸಾಕಷ್ಟು ಅಂಜಿ ಚೀ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ತಿನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ನು ಪ್ರತಿಗಳು ಬೇಕಾಗಿದ್ದ ಕೆ.ಮೊದಲೇ ತಿಳಿಸಬೇಕು. ಸಿ 
ತಗಲುವ ವೆಚ್ಚ ವನ್ನು ತೀಟ ವಹಿಸಿಕೊಳ್ಳ ಜಿ 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಚೇಖನಗಳಿಗೆ 'ಸಿಟಂಧಿಸಿದುತೆ ವಾಚಕರಿಂದ 

ಬರುನ ವಿಚಾರ 12 ಪತ್ರಗಳಿಗೆ ಸ್ವಾಗತ 3 ಸೆಂಟು. ಇನೆಗಳನ್ನು 

ಪ್ರಕಟಿಸುವ, ಬಿಡುವ ಅಥವಾ ಸಣಕ್ಕ ಬದಲಾವಣೆಯೊಂದಿಗೆ ಸ್ತ ಫಟಿಸುವ ಸಾ ತಂತ್ರ f 
ಸುಪಾದಕರಗೆ ಸೇರಿದೆ. ಹ 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಮ ಪುಸ್ತಕ 
ಳನ್ನು ವಿಮರ್ಶೆಗಾಗಿ ಕಳುಹಿಸಬಯೆಸುವವರು ಜ.1 ಎರಡೆರಡು ಸುತಿ ಫೆಲ್ಬುಹಿಸಿ 
ಮ 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನನಿಕ ಕರ್ಣಾಟಕ್ಕ ಪ್ರಸಾರಾಂಗ ಮಾನಸ ಗಂಗೆ: ಫೇಲು 
ನರ ೦೦೬ ಎಂಬ ವಿಳಾಸ ಸಕ್ಕ ಕಳುಹಿಸಬೇಕು, | 





£ಇ೪- ೩ಡಿ 66 
ಮಾವನ್‌ 
ಪ್ಲ 2014 114 


7 


ಳಾ 
t ರಾ pS) ಕ ಫಟ ತ 
ಬ A 
ಕ * & ಸ ಡಿ 
ತ್ತೆ | 





Manavika Karnataka Vol-11, S1-3 


BVP05267 


ತೇ ಸಂ: 


ಮೈ ಸೂರು 


ಮೈಸೂರು ವಿಶ್ವವಿದ್ಯಾನಿಲಯ 


'೧೯೮ದಿ 


MANAVIKA KARNATAKA, Kannada quarterly of the 
University of Mysore. Volume 11, Number ತಿ, May 1911. 
Edited by Dr. 8. R. Gopal and Dr. ಟಿ. ಗಿಗೆ, Muniramappa. 


All Rights Reserved 


ಪ್ರಧಾನ ಸಂಪಾದಕರು 


ಜಾ. ಹಾ. ಮಾ. ನಾಯಕ 


ಸಂಪಾದಕರು 
ಡಾ. ಬಾ. ರಾ. ಗೋಹಾಲ್‌ 
ಡಾ. ಪಿ. ಎಂ. ಮುನಿರಾಮಸ್ಸೃ 


ಪ್ರಕಾಶಕರು 
ಫೆ. ಟಿ, ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ಪಿಶ್ವನಿದ್ಯಾನಿಲಯ, ಮೈಸೂರು 


ಮುದ್ರಕರು | 
ಶ್ರೀಲಕ್ಷ್ಮೀ ಮುದ್ರಣಾಲಯ, ರನೆ ಬೀದಿ 2 ನೇ ಕ್ರಾಸ್‌, ಮೈಸೂರು - 1 


fo 


ವಿಷಯ ಸೂಚಿ 


ಶಂಕರರು ಮತ್ತು ಬ್ರಾಡಿ 


ಸಿಗರೇಬಿನಿಂದ ಅಪಾಯ 


ಇಂಡಿಯಾದ ಯುವಜನ- 
ಒಂದು ಪಕ್ಷಿನೋಟ 


ಕಲಾವಿದ ಸೇನಗುಪ್ತ 


ಭಾರತದ ಸಣ್ಣ ಕೈಗಾರಿಕೆಗಳ 


ರಫ್ರ ಗಳು. 
ಶ್ರೀ ರಾಮಕೃಷ್ಣ ದರ್ಶನ 
ಚಿಂತನ_೧೧ 


ಬ್ರಿಟಿಷರ ಆಳ್ವಿಕೆಯಲ್ಲಿ 
ಭಾರತೀಯ ಶಿಕ್ಷಣ 


ಜಿ. ಶ್ರೀನಿವಾಸನ್‌ 


ಗೊರೂರು 
ರಾಮಸ್ಕಾಮ ಯ್ಯಂಗಾರ್‌ 


ಮಾವಿನಕುಳಿ ಶ್ರೀನಿವಾಸ 


ಫಿ. ಆರ್‌. ತಿಪ್ಟೇಸ್ಕಾನಿಂ 


ಎಂ. ಜಿ. ಬಸವರಾಜ 


ನಿ. ಎನ್‌. ಶೇಷಗಿರಿರಾವ್‌ 


ಎಸ್‌. ಎಸ್‌. ರಾಘ ನಾಚಾರ್‌ 


ಸುಧಾಕರರಾನ್‌ 


೧೧ 


೧೫ 


ವಿ೧ 


ವಿ೫ 


೫೩, 


ವಿ 


(೨ 


ಘಿ 


೫. 


ಈ ಸಂಚಿಕೆಯ ತೀಖಕರಿ 


ಜಿ. ಶ್ರೀನಿವಾಸನ್‌ 


ಗೊರೊರು 
ರಾಮಸಾ ಮೇಯ್ಯೆಂಗಾರ್‌ 


ಮಾನಿನಕುಳಿ 
ಶ್ರೀನಿವಾಸ 


ಪಿ.ಆರ್‌. ತಿಪ್ಪೇಸ್ಕಾನಿಂ 
ಎಂ.ಜಿ. ಬಸವರಾಜ 


ವಿ.ಎನ್‌. 
ಶೇಷಗಿರಿರಾವ್‌ 


ಎಸ್‌. ಎಸ್‌ 
ರಾಘ ನಾಚಾರ್‌ 


ಸುಧಾಕರರಾವ್‌ 


ಪ್ರಾಧ್ಯಾನಕ, ತತ್ವಶಾಸ್ತ್ರ ನಿಭಾಗ್ಯ ಮೈಸೂರು 
ವಿಶ್ವವಿದ್ಯಾನಿಲಯ, ಮಾನನಗಂಸ್ಯೂ ತ್ರ, 
ಮೈಸೂರು. ೫೭೦ ೦೦೬ 


400, ಒಂದನೆಯ ಬ್ಲಾಕ್‌, ರಾಜಾಜಿನಗರ 
ಬೆಂಗಳೂರು-೫೬೦ ೦೧೦ 


ಅಧ್ಯಾಃ ಸಕ, ಸಮಾಜಶಾಸ್ತ್ರ ನಿಭಾಗ, ಅಂಚೆ ಮತ್ತು 
ತೆರಸಿನ ಶಿಕ್ಷಣ ಸ ಸಂಸ್ಥೆ, ತಡಿ ಗೋತ್ರಿ, 


ಕ್ಯೂರೇಟಿರ್‌, ಜ ನನದ ವಸ್ತು ಸಂಗ್ರಹಾಲಯ, 
pe sek ಸನ್ನೆ Cer ಗಂಗೋತ್ರಿ 
ಮೈ ಸೂರು 


ಅಧ್ಯಾಸಕ, ಅರ್ಥಶಾಸ್ತ್ರ ನಿಭಾಗ, ವಿದ್ಯಾವರ್ಧಕ 
ವಾಣಿಜ್ಯ ಮತ್ತು ವ್ಯವಹಾರ ನಿರ್ವಹಣಾ 
gtd. ಮೈ ಸೂರು 


ಅಧ್ಯಾಪಕರು, ತತ್ವಶಾಸ್ತ್ರ ನಿಭಾಗ್ಯ ಮಾನಸ 
ಗಂಗೋತ್ರಿ, ಮೈಸೂರು” 


ಪ್ರಾಧ್ಯಾಪಕರು (ನಿವೃತ್ತ), 33, ಆರನೆಯ ಮೈನ್‌ 
Et ಬ್ಲಾಕ್‌, ಜಯಲಕ್ಷ್ಮೀಪುರಂ, 
ಮೈ ಸೂರು-೫೭೦ ೦೧೧ 


« ಆನಂದ ಪ್ರಸಾದ? ಕರೆಂಗಲಪಾಡಿ, 
ಮಂಗಳೊರು-೫೭೫ ೦೦೩ 


ಶಂಕರರು ಮತ್ತು ಬ್ರಾಡ್ಲಿ 


fe 


ಬ್ಗ 


ವಿಶ್ವದಲ್ಲಿ ನಾವೆ ನೋಡುವದು ಅನೇಕತೆ ; ಅನೇಲ ವಸ್ತುಗಳು ಜೀವರಾಶಿ 
ಗಳು, ಇತ್ಯಾದಿ. ಆದರೆ ಈ ಅನೇಕತೆಯೆ ಹಿಂಬದಿಯಲ್ಲಿ, ಅದಕ್ಟೆ ಆಧಾರರೂಸವಾಗಿ 
' ಒಂದು ಮೂಲಭೂತವಾದ ತತ್ತ ಎವೆ ಅಡೆಗಿರಬೇಕೆಂಬುದು ಹಲವಾರು ತಾತ್ತ್ವಿ ಕರ ಅಭಿ 
ಮತ. ಇದನ ಸ ನಾವು ತು ಮತ್ತು ಪಾಶ್ಚಾತ್ಯ ತಾತ್ತ್ವಿ ಕರನೇಕರಲ್ಲಿ ಕಾಣ 
ಬಹುದು. ಆ ರೀತಿ ವಿಶ್ವದ ಮೂಲಭೂತವಾಗಿರುವ ಏಕ್ಳೆಕ ತತ್ತ ದ ಸ್ವರೂಸವೇನು, 
ಸ್ವಭಾವವೇನು ಅದಕ್ಕೂ ವಿಶ್ವದಲ್ಲಿನ ನತ ಇರುವ ಸತು, ಇತ್ಯಾದಿ 
ಗಹನವಾದ ವಿಷಯಗಳನ್ನು ಗ ವಿಶ್ಲೇಷಣೆ ತಾತ್ತಿ ಎಕರಲ್ಲಿ ವಿಶೇಷವಾಗಿ ನಡೆದಿದೆ. ಈ 
ದಿಶೆಯಲ್ಲಿ ನಡೆದ ಪಾಶಾ ನೃತ್ಯ ತಾತಿ ಕರ ಚಿಂತನೆ ಸುನ ಮುಖ್ಯವಾಗಿ ನಾಲ್ಕು ಮೈಲು 
ಗಲ್ಲ ಲ್ಲುಗಳನ್ನು ಗುರುತಿಸಬಹುದು. ತ ಟಟ ಪ್ಲೇಟೋ,1 ಎರಡನೆಯದಾಗಿ 
ಸಿನೋಜಾ,2 ಮೂರನೆಯದಾಗಿ ಹೆಗಲ್‌,3 ಮತ್ತು ನಾಲ್ಕನೆಯದಾಗಿ ಬ್ರಾಡ್ಜಿ.4 
ಪ್ಲೇಟೋ ನಿದ ಮೂಲತಶತ್ತೃವನ್ನು ಪರಮ ಶುಭ ತತ್ತ್ವ (The Idea of the 
Good) ಎಂಡು ಕೆರೆದು, ವಿಶ್ವದ ವಸ್ತುಗಳು ಅದರ ಅನುಕರಣೆಗಳು ಮಾತ್ರವೆಂದ್ಕೂ,. 
ಅವುಗಳಿಗೆ ತಮ್ಮದೇ ಆದ ಅಸ್ತಿತ್ವ ಆಥವಾ “ಸತ್ಯ? ವಿಲ್ಲವೆಂದೂ ನಿರೂಸಿಸಿದನು. 
ಪರಮತತ್ತ ಎನನ್ನು “5006080007 ಎಂದು ಕೆರೆಮ್ಕ, ಅದು ಮಾತ್ರೆ ತನ್ನ ಅಸ್ತಿ ತ್ವ 
ವನ್ನು ತನ್ನಲ್ಲಿಯೇ ಹೊಂದಿದ್ದು, ಅದರ ಮೂಲಕವೇ ಅದನ್ನು ಅರಿಯಬೇಕೆಂದೂ 
ವಿಶ್ವದಲ್ಲಿನ ಇತೆರೆ. ಎಲ್ಲ ವ್ಯಕ್ತಿ.ವಸ್ತುಗಳೂ ಆಜೋಚನೆ-ನಿಷಯೆಗಳೂ ಅದರೆ 
ಮೇಲೆ ಅನಲಂಬಿಸಿದ *ಪ್ರಕಾರ'ಗಳೆಂದೂ pn ಹೆಗಲ್‌ ಮತ್ತೊಂದು 
ಹೆಜ್ಜೆ ಮುಂದೆ ಹೋಗಿ ವಿಶ್ವದ ಆಧಾರನನ್ನು ಹ್ಮ ತತ್ತ ಎನೆಂದು ಕರೆದು, "ಜೇ 
ತತ್ತ ವೇ ವಿಶ್ವದ ಅನೇಕ dn pe pe ತನ್ನ ಮೂಲ 
ವನ್ನು ಮುಟ್ಟುವೆದೆಂದು ಅತ್ಯಂತ ದೀರ್ಥವಾಗಿ ಸಿರೂಪಿಸಿದನು. ಆದರೆ ಈ ಮೂರು 
ತಾತ್ತ್ಮಿ ಕರಥ್ಕ್ಯಿಯೂ ನಿಶ್ಚದ ಮೂಲಭೂತ ತತ್ತ್ವಕ್ಕೂ ಮತ್ತು ವಿಶ್ವದಲ್ಲಿನ ಅನೇಕ 
ವಸ್ತುಗಳಿಗೂ ಇರಬಹುದಾದ ಸಂಬಂಧದ ವಿಷಯದಲ್ಲಿ ಯಾವ ಖಚಿತವಾದ ಅಭಿ 
ಪ್ರಾಯವೂ ಹೊರಬರಲಿಲ್ಲ. ಇದಕ್ಕೆ ಕಾರಣ; ಮುಖ್ಯವಾಗಿ ಎರಡು : (1) ಪ್ರಸಂಚ 


೨ ಮಾನನಿಕೆ ಕರ್ಣೂಟಿಕೆ 


ದಲ್ಲಿನ ವಸ್ತು, ವಿಷಯಗಳು ಪರಮತತ್ತ್ವದ ದೃಷ್ಟಿಯಿಂದ ಕೇನಲ “ಮಿಥೈ'ಯೆಂದು 
ಸಾರುವ ಸಿದ್ಧಾಂತವನ್ನು ಮುಂದಿಡಲು ಈ ತಾತ್ತಿ ಕರು ಸಿದ್ದರಾಗಿರೆಲಿಲ್ಲ ; ಇವರೆ 
ದರ್ಶನಗಳಲ್ಲಿ ಪ್ರಸಂಚವ್ರ ಪೆರಮತತ್ತ್ವದ ದೃಷ್ಟಿಯಿಂದ ಮಿಠ್ಕೆಯೆಂಬ ಅಭಿಪ್ರಾಯವನ್ರೆ 
ಅಲ್ಲಲ್ಲಿ ಕಂಡುಬಂದರೂ, ಅದು ನಿರ್ದಿಷ್ಟವಾದ ರೂಪವನ್ನು ತಾಳಲಿಲ್ಲ; ಅದಕ್ಕೆ 
ಬದಲಾಗಿ ಪ್ರಪಂಚಕ್ಕೆ ಯಾವುದಾದರೂ ಒಂದು ರೀತಿಯಾದ ಅರ್ಥದಲ್ಲಿ ಸತ್ಯ 
ವಾದ ಅಸ್ತಿ ತ್ರವನ್ನು ಅಂತಿಮವಾಗಿಯೊ ಕೊಡಲು ಪ್ರಯತ್ನಿಸಿದರು. ಆದರೆ ಈ 
ಪ್ರಯತ್ನ ವಿಫಲವಾಗಿ, ಇವರೆ ದರ್ಶನಗಳಲ್ಲಿ ಸಂದಿಗ್ಧ ತೆ ಅಲ್ಲಲ್ಲಿ ಕಂಡುಬರುವಂತಾಯಿತು” 
(2) ಅಲ್ಲದೆ, ಈ ದಾರ್ಶನಿಕರು ಬ್ರಹ್ಮತತ್ತ್ವಕ್ಕೂ ಈಶ್ವರತತ್ತ್ವಕ್ಟ್ರೂ ಇರಬಹುದಾದ 
ಸಂಬಂಧ ಅಥವಾ ವ್ಯತ್ಯಾಸವನ್ನು ನಿರ್ದಿಷ್ಟವಾಗಿ ನಿರೂಪಿಸಲಿಲ್ಲ. ಪ್ಲೇಟೋ ತನ್ನ ತತ್ತ್ವ 
ಶಾಸ್ತ್ರದಲ್ಲಿ ಎರಡು ತತ್ತ ಎಗಳಿಗೂ ವ್ಯತ್ಯಾಸನನ್ನೇ ಪ್ರತಿಪಾದಿಸಿದನು ; ಸಿನೋಜಾ ಬ್ರಹ್ಮ 
ತತ್ರ ಮತ್ತು ಈಶ್ವರತತ್ತ್ವಗಳೆರಡೂ ಒಂದೇ ಎನ್ನುವಾತೆ ತನ್ನ ತತ್ತ್ವ ಶಾಸ್ತ್ರವನ್ನು 
ರೊಪಿಸಿದನು : ಇದಕ್ಕೆ ಕಾರಣ, ಸ್ಸಿನೋಜಾ ಕೇವಲ ತಾತ್ತ್ವಿಕನೇ ಆಲ್ಲದೇ ಅನು 
ಭಾನಿಯೂ ಆಗಿದ್ದನು. ಹೆಗಲ” ಈಶ್ವರತತ್ತೈ ಮತ್ತು ಬ್ರಹ್ಮತತ್ತ್ವಗಳಿಗೆ ವ್ಯತ್ಯಾಸ 
ವಿಬಿಯೆಂದು ಸೆರಿಗಣಿಸಿದನು ; ಆದರೆ ಬ್ರಹ್ಮ ತತ್ತ್ವದ ದೃಷ್ಟಿಯಿಂದ ಈಕ್ವರತತ್ತ ಎದ 
ಸ್ಥಾನಮಾನಗಳ ನಿರ್ಣಯವನ್ನು ಮಾಡಲು ಪ್ರಯತ್ನಿಸಲಿಲ್ಲ. ಈ ಪ್ರಯತ್ನವು ಅತ್ಯಂತ 
ಖಚಿತವಾದ ರೂಪದಲ್ಲಿ ನಡೆದದ್ದು ಬ್ರಾಡ್ಜಿಯ ದರ್ಶನದಲ್ಲಿ ಮಾತ್ರ. ಬ್ರಹ್ಮ ತತ್ತ್ವದ 
ದೃಷ್ಟಿಯಿಂದ ಪ್ರಪಂಚದ ಸ್ಥಾನಮಾನವನ್ನು ಖಚಿತವಾಗಿ ನಿರ್ಣಯಿಸಿ ಒಂದು 
ಸಿದ್ಧಾಂತವನ್ನು ರೂಪಿಸುವ ಪ್ರಯತ್ನವನ್ನು ಮಾಡಿದವನೂ ಅವನೇ. ಆದ್ದರಿಂದಲೇ 
ಪಾಶ್ಚಾತ್ಯ ತತ್ತ ಎಶಾಸ್ತ್ರದಲ್ಲಿ ನಿಶ್ವಾಸ ಏಕತತ್ತ್ವ ಸ್ವರೂಪ, ಸ್ವಭಾವಗಳ ವಿಕ್ಣೆ ಷಣೆ 
ಅತಿ ನಿರ್ದಿಷ್ಟವಾದ ರೂಪವನ್ನು ಪಡೆದದ್ದು ಬ್ರಾಡ್ಲಿಯ ದರ್ಶನದಲ್ಲಿಯೇ ಎಂದು ಹೇಳ 
ಬಹುದು. 

ಅದೇ ರೀತಿ ಭಾರತೀಯ ತತ್ತ್ವಶಾಸ್ತ್ರದಲ್ಲಿ ಏಕೆತ್ವವಾದನ್ರೆ ಉಪನಿಷತ್ತು 
ಗಳಲ್ಲಿಯೇ ಪ್ರಾರಂಭವಾದರೂ ಅದು ನಿರ್ದಿಷ್ಟವಾದ, ಕ್ರಮಬದ್ಧವಾದ ಪ್ರತಿಪಾದನೆ 
ಯೆನ್ನು ತಾತ್ತ್ವಿ ಕವಾದ ರೀತಿಯಲ್ಲಿ ಪಡೆದದ್ದು ಶಂಕರರ ಅದ್ವೈತ ವೇದಾಂತದಲ್ಲಿ, 5 
ಆದ್ದರಿಂದಲೇ ಶಂಕರ ಮತ್ತು ಬ್ರಾಡ್ಜಿಯನರ ದರ್ಶನಗಳಿಗೆ ಸಾಮ್ಯವಿರುವುದೇನೂ 
ಆಶ್ಚರ್ಯವೆನಿಸಲಾರದು. ಆದರೆ ಬ್ರಾಡ್ಜಿಯು ಶಂಕರರ ಅದ್ವೈತ ವೇದಾಂತದಿಂದ 
ಪ್ರಭಾನಿತನಾಗಿದ್ದನೇ, ಇಲ್ಲವೇ ಎನ್ನುವುದು ಸುಶಯಾಸ್ಪದ. ಆ ರೀತಿಯಾದ ಪ್ರಭಾವ 
ನಿಲ್ಲದಿದ್ದರೂ ಬ್ರಾಡಿಯು ತನ್ನದೇ ಆದ ನಿಚಾರಕ್ರಮನನ್ನು ಅನುಸರಿಸಿ ಶಂಕರರ . 
ಅಸ್ಟ್ರೈತ ವೇದಾಂತನನ್ನು ಹೋಲುವ ನಿರ್ಣಯಕ್ಕೆ ಬಂದಿರಲು ಸಾಧ್ಯ. ಶಂಕರರು 
ಜೀನಿಸಿದ್ದು ಭಾರತದಲ್ಲಿ, ಎಂಟನೆಯ ಶತಮಾನದಲ್ಲಿ; ಬ್ರಾಡ್ಲಿಯು ಇದ್ದದ್ದು 
ಬ್ರಿಟನ್ನಿನಲ್ಲಿ, ಹೆಕ್ತೊಂಬತ್ತು-ಇಸ್ಪತ್ತನೆ ಶತಮಾನದಲ್ಲಿ. ಆದರೆ ದೇಶಗಳ ಅಂತರ 
ವಾಗಲೀ, ಕಾಲದ ಆಂತರವಾಗಲೀೇ ಈ ಇಬ್ಬರು ದಾರ್ಶನಿಕರು ಒಂದೇ ವಿಧವಾದ 


ಶಂಕರರು ಮತು ಜ್ರಾಡ್ಗಿ ತ 


ದರ್ಶನವನ್ನು ರೂಪಿಸಲು ಅಡ್ಡಿ ಯಾಗಲ್ಲಿಲ್ಲ. ಅಸ್ಪರ್ಯದ ಸಂಗತಿಯೆಂದರೆ 
ಬ್ರಾಡ್ಲಿ ಗ ಇಸ್ಸತ್ತನೇ ಶತಮಾನದಲ್ಲಿ ರೂ ತಾತ್ತ್ವಿಕ ಸಿದ್ಧಾ ಂತೆವನ್ನು 
He ಎಂಟನೇ” ಶತಮಾನದಲ್ಲಿ ಯೇ ಪ್ರ ಪ್ರತಿಪಾದಿಸಿದ್ದ ರೆನು ವ್ರೆದು, ಹ ಹೇಗೇ 
ಇರಲಿ, ಭಾರತೆನಲ್ಲಿ ಈಚೆಗೆ ಶಂಕರರ ಅಸ್ತ ತೆ ಪೇದಾಂತನನ್ನು ಕುರಿತು ಇಂಗ್ಲಿ ಷ್‌ನಲ್ಲಿ 
ಬರೆದಿರುವ ಅನೇಕ ವಿದ್ಹಾಂಸರು ಬ್ರಾ N ದರ್ಶನದ ಅಧ್ಯಯನದಿಂದ ಪ್ರಭಾವಿತ 
ರಾಗಿದ್ದಾರೆ. ಡಾ|| ಎಸ್‌. ರಾಧಾಕೃಷ್ಣ ನ್‌ರನರ ಬರಹೆಗಳಲ್ಲಿ ಈ ಪ್ರಭಾವ ಹೆಚ್ಚಾಗಿ 
ಕಂಡುಬರುತ್ತದೆ. 

ಈ ಲೇಖನದ ಮುಖ್ಯ ಉದ್ದೇಶ ಶಂಕರರು ಮತ್ತು ಬ್ರಾಡ್ಜಿಯವರ ದರ್ಶನಗಳಲ್ಲಿ 
ಕಾಣುವ ಮುಖ್ಯವಾದ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ನಿರೂಪಿಸುವುದು. ಬ್ರಹ್ಮ 
ತತ್ತ್ವದ ಸ್ವರೂನನನ್ನು, ಸಾಮಾನ್ಯ ಲಕ್ಷಣಗಳನ್ನು ್ಲಿ ಕುರಿತು ಶಂಕರರು ಮತ್ತು 
ಬ್ರಾ 2 ಬಹುಮಟ್ಟಿಗೆ ಒಂದೇ ರೀತಿಯಾದ ವಿವರಣೆಯನ್ನು ನೀಡಿದ್ದಾರೆ. ಬ್ರಹ್ಮನು 
. ಏಕ್ಕೆ ಅಖಂಡ, ಸಾ ಮತ್ತು ಸಂಬಂಧರಹಿತವಾದದ್ದು. ಅದು ಕೇವಲ ತಾರ್ಕಿಕ 
ಸಿದ್ಧಾಂತ ಮಾತ್ರವಲ್ಲ; ಅನುಭವಾತ್ಮಕೆವಾದ ಸತ್ಯ, ಅದರ ದೃಷ್ಟಿಯಿಂದ ಪ್ರಪಂಚವು 
ಕೇವಲ ತೋರಿಕೆ ; ಅದರಲ್ಲಿ ನಾನೆ ಕಾಣುವದು ಬ್ರಹ ದ ಲಕ್ಷಣಗಳಿಗೆ ನಿರೋಧವಾದ 
ಲಕ್ಷಣಗಳನ್ನು ಎಂದರೆ ಪ್ರಪಂಚದಲ್ಲಿ ಅನೇಕತೆ, ಬದಲಾವಣೆ ಮತ್ತು ಅನೇಕ ರೀತಿ 
ಯಾದ ಸಂಬಂಧೆಗಳನ್ನು, ಅಪೂರ್ಣತೆಯನ್ನುು, ನಾವು ನೋಡುತ್ತೇವೆ. ಬ್ರಹ್ಮದ 
ಲಕ್ಷಣಗಳಿಗೆ ಡನ ಪ್ರಪಂಚದಲ್ಲಿನ ಈ hig ಕ್ರಪಂಚವ್ರೆ ಬ್ರಹ್ಮದ 
ತೋರಿಕೆಯಾದ್ದರಿಂದಲೇ ಉಂಟಾಗುತ್ತ ವೆ. ಆದ್ದರಿಂದಲೇ ಪ್ರಸಂಚದ ಆಧಾರ ಅಥವಾ 
ಮೂಲಸತ್ಯ ಅಖಂಡವಾದ, ಅನಂತವಾದ ಥಿರ್ನಿಕಾರವಾದ ಬ್ರಹ್ಮ ತತ್ತ್ವ; 
ಪ್ರಪಂಚವು ಅದರ ತೋರಿಕೆ ಮಾತ್ರ. ಹೆಗ್ಗನೆ ಹಾವಾಗಿ ಕಾಣಬಲ್ಲದು, ಆದರೆ 
ಹಗ್ಗವೇ ಹಾವಲ್ಲ, ಹಾವೆ ಹಗ್ಗವೂ ಅಲ್ಲ; ಹಾವ್ರೆ ಹಗ್ಗದ ತೋರಿಕೆ ಮಾತ್ರ 

ಬ್ರಾಡ್ಜಿ ಮತ್ತು ಶಂಕರರಿಬ್ಬರೂ ಬ್ರಹ್ಮದ ನಿರ್ಗುಣತ್ವವನ್ನು ಪ್ರತಿಪಾದಿಸಿ 
ದ್ದಾರೆ. ಅವರಿಬ್ಬರ ಪ್ರಕಾರವೂ ಸರಮಸತ್ಯವು ನಿರ್ಗಣನೇ ಹೊರತು ಸಗುಣವಲ್ಲ, 
ಯಾನ ರೀತಿಯಾದ ಗುಣಗಳನ್ನಾಗಲೀ, ನಿಶೇಷಣಗಳನ್ನಾ ಗಲೀ ಬ್ರಹ್ಮಕ್ಕೆ ಅನ್ವಯಿಸು 
ವದು ತಾತ್ಮಿಕವಾಗಿ ಸರಿಯಲ್ಲ. ಕಾರಣ್ಯ ಬ್ರಹ್ಮ ವ್ರ ಅಖಂಡೆ ಮತ್ತು ಅನಂತ. 
ಆದ್ದರಿಂದ ನಿರ್ಗುಣಬ್ರ ಹ್ಮಕ್ಕೆ ಕೈತಿಕತೆಯನ್ನು, ಅನ್ವಯಿಸಲಾಗದೆಂದು ಬ್ರಾಡ್ಜಿಯು 
ಒತ್ತಿ, ಹೇಳಿದ್ದಾ ನೆ. ಕೆದರು ಅವನ ಪ್ರಕಾರ ನೈತಿಕತೆಯು ಅಸೂರ್ಣಶೆಯ ಕುತ 
ಅದ್ದ ರಿಂದ್ಕ ಅನಂತವಾದ ಬ ಸಿಕ ಸ್ಸ ಅದನ್ನು ಅನ್ವಯಿಸಲಾಗದು. 

ಸಗುಣ ಬ್ರಹ್ಮ a, ಈಶ್ವರತತ್ತ್ವದ ವಿಷಯದಲ್ಲಿಯೂ ಶಂಕರ ಮತ್ತು 
ಬ್ರಾಡ್ಲಿಯೆವರು ಇಂಡಿ, ರೀತಿಯಾದ ಅಭಿ ವನ್ನು ವ್ಯಕ್ತ ಪಡಿಸಿದ್ದಾರೆ. ನಿರ್ಗುಣ 

ಬ್ರಹ ವು ಮಾತ್ರ ಅಂತಿಮ ಸತ್ಯವಾಗಿರುವುದರಿಂದ ಸಗುಣಬ್ರಹ್ಮ ವ್ರ ಅಂತಿಮ ಸತ್ಯ 
ವಾಗಲು ಸಾಧ್ಯವಿಲ್ಲ. ಆದ ಕಾರಣ, ಸಗುಣಬ್ರ ಹ್ಮ ಅಥವಾ ಈ ರತತ್ತವ್ರ ಭಕ್ತ 


೪ ಮಾನಪವಿಕ ಕರೂಗಟಿಕೆ 


ನೊಂದಿಗೆ, ವಿಶ್ವಃ ನೊಂದಿಗೆ ಅನೇಕ ರೀತಿಯಾದ ಸಂಬಂಧಗಳನ್ನು ಪಡೆದಿರುವ, ವಿಶಿಷ್ಟ 
ವಾದ ವ್ಯಕ್ತಿತ್ನ "ವನ್ನು ಹೊಂದಿರುವ ಒಂದು ತತ್ರ ರಾಕಾ ಜ್ರ ಸಾಮಾನ್ಯ 
ಮನುಷ್ಯನ ಕಲ್ಪ ನೆಗೆ ರಿಲುಕದೆ ಹೆತ್ತ ಸ ಬ್ರಹ್ಮದ ಕಲ ಪಿನೆಯನ್ನು 
ಅವನು ತನ್ನ ಆರಾಧನೆಗಾಗಿ ಕಲ್ಪಿಸಿಕೊಳ್ಳುತ್ತಾನೆ. ಆದ್ದ ರಂದೇ ಪ್ರಗ್ಸ್ಟ ತತ್ತ್ವ 
ಮಾಯಾಕಲ್ಪಿತನೆಂದು ಹೇಳಲಾಗಿದೆ, ನಿರ್ಗುಣ ಬ ಹ್ಮ ದ ಕಲ್ಪ ನೆಯನ್ನು ಮ 
ಲಾರದವರಿಗೆ "ಶಂಕರರು ನೀಡಿರತಕ್ಸ ಒಂದು i, ರೆ ಈಶ್ವ ತತ್ತ, 

ಆದರೆ ಸಗುಣಬ್ರಹ್ಮ ಅಥವಾ ಈಶ್ವರತತ್ತ್ವಕ್ಕೆ ಶಂಕರ ಮತ್ತು `ಫ್ರೌಡ್ಗಿಯನರ 
ದರ್ಶನಗಳಲ್ಲಿ ಯಾನ ಮೌಲ್ಯವೂ ಸರಕು ಊಹಿಸಿದರೆ ತಪ್ಪಾ ಗುತ್ತದೆ ಶಂಕರ 
ಮತ್ತು ಬ್ರಾಡ್ಲಿಯನರು ನಾಸ್ಕಿಕರಲ್ಲ. ಈಶ್ವರತತ್ತ್ವ ದ ಪ್ರಾಮುಖ್ಯತೆಯನ್ನು. | 
ಮಹಿಮೆಯನ್ನು ತಮ್ಮ ದರ್ಶನಗಳಲ್ಲಿ ಅವರು ಎತ್ತಿ ಹಿಡಿದಿದ್ದಾರೆ. ನಿರ್ಗುಣಬ್ರಹ್ಮದ 
ಅರಿವನ್ನು ಅಂತಿಮವಾಗಿ ಪಡೆಯಬೇಕಾದರೆ ಸಗುಣಬ್ರಹ್ಮದ ಉಪಾಸನೆ ಒಂದು 
ಮುಖ್ಯವಾದ ಮಾಧ್ಯಮವಾಗಿ ಪರಿಣಮಿಸಬಹುದು. ಆದ್ರ ರಿಂದಲೇ, ಧಾರ್ಮಿಕ 
ಜೀವನದಲ್ಲಿನ ನಜವಾದ ನಂಬಿಕೆ, ಆಚಾರ, ಕರ್ಮ, ಉಪಾಸನೆ ಇತ್ಯಾದಿಗಳನ್ನು 
ನಾವೆ ಅಲ್ಲಗಳೆಯುವಂತಿಲ್ಲ. 

ಈ ರೀತಿ ಶಂಕರ ಮತ್ತು ಬ್ರಾಡ್ಜಿಯವರ ದರ್ಶನಗಳ ಚೌಕಟ್ಟುಗಳು ಮುಖ್ಯ 
ವಾಗಿ ಒಂದೇ ಆಗಿವೆ. ಆದರೆ ಸೂಕ್ಷ್ಮವಾಗಿ ನೋಡಿದ ಪಕ್ಷಕ್ಕೆ ಆವರಲ್ಲಿ ಕಲವು 
ಕ್ಯಾ. ಕಾಣಬಹುದು, ಮೊದಲನೆಯದಾಗಿ ಅವರ ವಿಚಾರಕ್ರಮಗಳಲ್ಲಿ 

ಲೃ ವ್ಯತ್ಯಾಸವಿದೆ. ಶಂಕರರು ಭಾರತೀಯ ಸಾಂಪ್ರದಾಯಿಕ ಪದ್ಧ ತಿಯೆನ: ಅನು 
2 ತಮ್ಮ ದರ್ಶನವನ್ನು ರೂಪಿಸಿದರು. ಪ್ರಸ್ಥಾ ಸತ್ರ ಯಗಳಾದ ಜಾತ್ರೆ ಗಳು, 
ಭಗನದ್ದೀತೆ' ಮತ್ತು ಬ್ರಹ್ಮ ಸೂತ್ರಗಳ ಮೇಲೆ ಭಾಷ್ಯಗಳನ್ನು ಬರೆದು, ತಮ್ಮ 
ಸಿದ್ಧಾಂತವಾದ ಅದ್ವೈತ ವೇದಾಂತವು ಅವುಗಳಲ್ಲಿ ಹೇಗೆ ನಿರೂಪಿತವಾಗಿನೆಯೆಂದು 
ತೋರಿಸಿದರು. ಆದರೆ, ಪಾಶ್ಚಾತ್ಯ ದಾರ್ಶನಿಕೆನಾದ ಬ್ರಾಡಿಯು ಯಾನ ಗ್ರಂಥವನ್ನೂ 
ಮೂಲವಾಗಿ ಆಧಾರವಾಗಿಟ್ಟು ಕೊಳ್ಳದೆ ಕೇವಲ ತರ್ಕೆವನ್ನೇ ಉಸಯೋಗಿಸಿ ತನ್ನ 
ದರ್ಶನವನ್ನು ರೂಪಿಸಿದನು. ಇದು ಶಂಕರರು ಮತ್ತು ಬ್ರಾಡ್ಜಿಯನರ ನಿಚಾರಪದ್ದತಿ 
ಯಲ್ಲಿ ಡೂ ೀಟಿಕ್ಟೆ ತೋರಬಹುದಾದ ವ್ಯತ್ಯಾಸ. ಆದರೆ, ಇದರಿಂದ ಶಂಕರರು 
ಅಪ್ಪೆ ತವೇದಾಂತದಲ್ಲಿ ತರ್ಕದ ಯಉನೆಯೋಗವೇ ಇಲ್ಲನೆಂದಾಗಲೀ, ಬ್ರಾಡ್ಲಿಯು 
ಬೇರಾವ ದಾರ್ಶಥಿಕರಿಂದಲೂ ಪ್ರಭಾವಿಶನಾಗಲಿಲ್ಲವೆಂದಾಗಲೀ ಊಹಿಸಿದರೆ ಬಹಳ 
ದೊಡ್ಡ ತಪ್ಪಾಗುತ್ತದೆ. ಶಂಕರರು ತಮ್ಮ ಅದ್ವೈತ ವೇದಾಂತದಲ್ಲಿ ತರ್ಕವನ್ನು ಪೂರ್ವ 
ಪಕ್ಷಗಳನ್ನು ಖಂಡಿಸುವುದರಲ್ಲಿಯೇ ಅಲ್ಲದೆ, ತಮ್ಮ ಸಿದ್ದಾ ಂತವನ್ನು ಮಂಡಿಸುವು 
ದರಲ್ಲಿಯೊ ಉಪಯೋಗಿಸಿದ್ದಾರೆ. ಅದೇ ರೀತಿ ಬ್ರಾಡ್ಗಿಯು ಹೆಗಲ್‌ ಮುಂತಾದ 
ದಾರ್ಶನಿಕರ ಸಿದ್ಧಾಂತಗಳನ್ನು ಪೂರ್ಣವಾಗಿ ಒಪ್ಪದೇ ಹೋದರೂ, ಅವರಿಂದ ವಿಶೇಷ 
ವಾಗಿ ಪ್ರಭಾವಿತನಾಗಿದ್ದ ನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. 


ಶಂಕರರು ಮುತ್ತು ಬ್ರಾಡಿ ೫ 


೧೧ 


ಎರಡನೆಯೆದಾಗಿ, ಶಂಕರರ ಅದ್ವೆ ಪಿತವೇದಾಂತದಲ್ಲಿ ಸತ್ಯದ ಮೂರು ಹೆಂತಗಳ 
(three orders of reality) ನಿರೂಸಣೆಯನ್ನು ನಾವೆ ನೋಡುತ್ತೇನೆ. 
ಪ್ರಾಕಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯು, ಮತ್ತು ಪಾರಮಾರ್ಥಿಕ ಸತ್ಯ. ಆದರೆ ಇವೆ 
ಮೂರೂ ಒಂದೇ ಸಮಯದಲ್ಲಿ, ಒಂದೇ ಹಂತದಲ್ಲಿ ಸತ್ಯವಾಗಿರಲು ಸಾಧ್ಯವಿಲ್ಲವೆಂದೂ 
ಅವರು ತೋರಿಸಿದ್ದಾರೆ. ಪ್ರಾತಿಭಾಸಿಕ ಸತ್ಯವು ಭ್ರಾಂತಿಯು ಇರುವವರೆಗೆ ಮಾತ್ರ 
ಸತ್ಯ. ಆದರೆ ಭ್ರಾಂತಿಯು ಹೋದಮೇಲೆ ವ್ಯಾವಹಾರಿಕ ಸತ್ಯದ ದೃಷ್ಟಿಯಿಂದ ಅಸತ್ಯ 
ವಾಗುತ್ತದೆ. ಅದೇ ರೀತಿ, ವ್ಯಾವಹಾರಿಕ ಸತ್ಯವು ವ್ಯಕ್ತಿಯಲ್ಲಿ ಅಜ್ಜಾ ನನಿರುವವರೆಗೆ 
ಸತ್ಯ ; ಅಜ್ಞಾನವು ಹೋಗಿ ಜ್ಞಾನವು ಗೋಚರಿಸಿದಾಗ, ಪಾರಮಾರ್ಥಿಕ ಸತ್ಯದ ದೃಷ್ಟಿ 
ಯಿಂದ ಅಸಕ್ಯವಾಗುತ್ತದೆ, ಈ ರೀತಿ ಅಂತಿಮವಾಗಿ ಸತ್ಯವೆ ಒಂದೇ ಹೊರತು ಮೂರಲ್ಲ; 
ಪಾರಮಾರ್ಥಿಕ ಸಕ್ಯವು ಮಾತ್ರವೇ ಅಂತಿಮ ಸತ್ಯ. ಇದನ್ನೇ ಶಂಕರರು ತನ್ನು 
ವೇದಾಂತದಲ್ಲಿ ಪ್ರತಿಪಾದಿಸಿದ್ದಾರೆ. ಆದುದರಿಂದಲೇ, ಅವರ ವೇದಾಂತಕ್ಕೆ ಅದ್ವೈತ 
ವೇದಾಂತವೆಂದು ಹೆಸರು ಬಂದಿದೆ. ಈ ರೀತಿ ಒಂದು ಹಂತೆದಲ್ಲಿ ಕಾಣುವ ಸತ್ಯವು 
ಅದರ ಮೇಲಿನ ಹೆಂತದ ಸತ್ಯದ ದೃಷ್ಟಿಯಿಂದ ವಿರೋಧಿಸಲ್ಪಡಬಹುದೆಂಬ ತತ್ತ ವನ್ನು 
ಶಂಕರರು ಒಪ್ಪುತ್ತಾರೆ. ಆದರೆ, ಈ ತತ್ತ್ವವನ್ನು ಬ್ರಾಡ್ಗಿ ತನ್ನ ದರ್ಶನದಲ್ಲಿ ಒಪ್ಪಿ 
ದಂತೆ ಕಾಣುವುದಿಲ್ಲ. ಅವನ ಪ್ರಕಾರ ಪ್ರಪಂಚದಲ್ಲಿನ ವಿಷಯಗಳೆಲ್ಲವೂ ಬ್ರಹ್ಮದ 
ತೋರಿಕೆಗಳೇ ಆದರೂ, ಪ್ರತಿಯೊಂದರಲ್ಲಿಯೂ ಸ್ವಲ್ಪ ಸತ್ಯಾಂಶವಿದೆಯೆಂದೂ ಹೇಳ 
ಬೇಕಾಗುತ್ತದೆ ಆ ವಿಷಯದ ವಿಸ್ತಾರ, ಅನಿರೋಧತೆ ಹಚ್ಚೆ ದಷ್ಟ್ರೂ ಅದರ ಸತ್ಯಾಂಶವೂ 

ಈ ವ್ಯತ್ಯಾಸಗಳೇನೇ ಇದ್ದರೂ ಅವು ಅಷ್ಟು ಮುಖ್ಯನೆನಿಸುವುದಿಲ್ಲ. ಕಾರಣ, 
ಶಂಕರರು ಮತ್ತು ಬ್ರಾಡಿಯವರ ದರ್ಶನಗಳಲ್ಲಿ ಮೂಲವಾಗಿ ಅಡಗಿರುವ ತತ್ತ್ವಗಳ 
ಸಾಮ್ಯತೆ. ಇಬ್ಬರೂ ಬ್ರಹ್ಮವಾದಿಗಳು. ಪ್ರಸಂಚವು ಅಂತಿಮವಾಗಿ ಬ್ರಹ್ಮದ 
ತೋರಿಕೆಯೆಂದು ಒಪ್ಪಿದರು. ನಿರ್ಗುಣ ಬ್ರಹ್ಮವನ್ನು ಮಾತ್ರ ಸತ್ಯವನ್ಮಾಗಿ ಪರಿಗಣಿಸಿ 
ಸಗುಣ ಬ್ರಹ್ಮಕ್ಕೆ ಧಾರ್ಮಿಕ ಉಪಾಸನೆಯ ದೃಷ್ಟಿಯಿಂದ ಒಂದು ಸ್ಥಾನದ ಅವಶ್ಯಕತೆ 
ಯನ್ನು ನಿರ್ಧರಿಸಿದವರು. ಅಂತಿಮವಾಗಿ ವ್ಯಕ್ತಿಯ ಜೀವನದ ಆಧ್ಯಾತ್ಮಿಕ ಉಸ್ಹೇಶ 
ಬ್ರಹ್ಮ ಸಾಕ್ಸಾತ್ಥಾರವನ್ನು ಪಡೆಯುವ್ರದೆಂದು ಸಾರಿದವರು. - ಈ ರೀತಿ ಕಾಲ, ದೇಶ, 
ವ್ಯಕ್ತಿಗಳು ಬೇರೆಯಾದರೂ, ಅವರ ಸಮಸ್ಯೆಯು ಒಂದೇ ಆಗಿದ್ದು, ಅವರ ಮಾನಸಿಕ 


ದೃಷ್ಟಿಗಳೂ ಒಂದೇ ಆಗಿದ್ದಕ್ಕೆ ಅವರ ಸಿದ್ಧಾಂತಗಳೂ ಸಾಮ್ಯವನ್ನು ಪಡೆಯುವುದರಲ್ಲಿ 


ಆಶ್ಚರ್ಯವಿಲ್ಲ. 
ಳಿತ ೧೧ 


ಮಾನವಿಕ ಕರ್ಣೂಟಬಿಕೆ 


ಅಡಿ ಟಿಪ್ಪಣಿಗಳು 


ಸ್ಲೇಟೊ: ಕ್ರಿ.ಪೂ. 4ನೇ ಶತಮಾನದ ಗ್ರೀಕ್‌ ತತ್ತ್ವಜ್ಞಾನಿ; ಸಾಕ್ರಟೀಸನ 
ಮುಖ್ಯ ಶಿಸ್ಕ ; ತನ್ನ ಗುರುನಿನ ತಾತ್ತ್ವಿಕ ಚಿಂತನೆಗಳನ್ನು ಸಂಭಾಷಣಾ ಗ್ರಂಥ 
ಗಳ (Dialogues) ರೂಪದಲ್ಲಿ ಬರೆದಿಟ್ಟಿ ಕೀರ್ತಿ ಇವನದು ; ಸ್ವತಃ ತಾತ್ತಿ 
ಕನೂ ಹೌದು ; ಮುಖ್ಯವಾದ ಗ್ರಂಥಗಳು The Republic, Sophist, 
Pheado ಇತ್ಯಾದಿ. 


ಸ್ಸಿನೋಜಾ ; ಕ್ರಿ.ಶ. 17ನೇ ಶತಮಾನದ ಯಹೂದಿ ತತ್ತ್ವಜ್ಞಾನಿ; ಅನುಭಾವಿ; 
ಮುಖ್ಯಗ್ರಂಥ ೫11105, 


ಹೆಗಲ್‌ : ಕ್ರಿ.ಶ. 19ನೇ ಶತಮಾನದ ಜರ್ಮನ್‌ ತತ್ತ್ವಜ್ಞಾನಿ; ಬ್ರಹ್ಮತತ್ತ , 
ವಾದವನ್ನು ಪಾಶ್ಚಾತ್ಯರಲ್ಲಿ ವ್ಯವಸ್ಥಿತ ರೊಪದಲ್ಲಿ ಕೂಲಂಕಷವಾಗಿ ರೂಪಿಸಿದ 
ಕೀರ್ತಿ ಇವನದತಿ ; ಮುಖ್ಯವಾದ ಗ್ರಂಥಗಳು The Phenomenology of 


Spirit, Logic ಇತ್ಯಾದಿ. 


ಬ್ರಾಡ್ಜಿ ಎಫ್‌. ಎಚ್‌, * ಕ್ರಿ.ಶ, 1920ನೇ ಶತಮಾನದ ಪ್ರಸಿದ್ಧ ಅಂಗ್ಲೆ 
ತತ್ತ್ವಜ್ಞಾನಿ; ಇಂಗ್ಲಿಷ್‌ ಸಾಹಿತ್ಯ ವಿಮರ್ಶಕರಲ್ಲಿ ಪ್ರಸಿದ್ಧ ನಾದ ಐ. ಸಿ, 
ಬ್ರಾಡ್ಜಿಯ ಸಹೋದರ ; ನಿರ್ಗುಣ ಬ್ರಹ್ಮೆತತ್ವೆ ಮತ್ತು ಪ್ರಪಂಚವು ಬ್ರಹ್ಮದ 
:ತೋರಿಕೆ' ಗಳೆಂಬ ತನ್ನೆ ವಾದಗಳಿಂದ ವಿಶೇಷವಾದ ವಿಮರ್ಶೆಗೊಳಗಾಗಿ ಮೆಚ್ಚುಗೆ 
ಯನ್ನು 'ಗಳಿಸಿದ ತಾತ್ರ್ವ್ವಿಕ ; ಮುಖ್ಯವಾದ ಗ್ರಂಥಗಳು Appearance and 
Reality, Essays on Truth and Reality ಇತ್ಯಾದಿ. 


ಶಂಕರರು: ಕ್ರಿ.ಶ. 8ನೇ ಶತಮಾನದ ಭಾರತೀಯ ಅಚಾರ್ಯ ಪುರುಷರು ; 
ಬೌದ್ಧ ತತ್ತ್ವಗಳನ್ನು ವಿರೋಧಿಸಿ ವೈದಿಕ ತತ್ತ್ವಗಳನ್ನು ಭಾರತದಲ್ಲಿ ನೆಲೆಯೂರು 
ನಂತೆ ಮಾಡಿದ ಕೀರ್ತಿ ಇವರದು ; ಗೌಡಪಾದರಿಂದ ಪ್ರಭಾವಿತರಾಗಿ, ಅದ್ವೆ ಪತೆ 
ವೇದಾಂತವನ್ನು ಆಮೂಲಾಗ್ರವಾಗಿ ಪ್ರತಿಪಾದಿಸಿ) ಅದನ್ನು ನಿಯಮ ಬದ್ಧವಾಗಿ 
ಸ್ವಯಂ ಪೂರ್ಣವಾದ "ದರ್ಶನ'ವನ್ನಾಗಿ ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ; 
ಬಾದರಾಯಣ ರೆ ಬ್ರಹ್ಮ ಸೂತ್ರಗಳ ಮೇಲೆ ಇವರು ಬರೆದ ಭಾಸ್ಯ, 


ಭಗವದ್ಗೀತೆಯ ಮೇಲೆ ಬರೆದ ಭಾಷ್ಯ, ಉಪನಿಷತ್ತುಗಳ ಮೇಲೆ ರಚಿಸಿದ ಭಾಷ್ಯ 


ಗಳು ಇವರು ಮುಖ್ಯ ಗ್ರಂಥಗಳು. 


ಕಾನಾ Lec ee 


ಸೂಚನೆ: ಈ ಲೇಖನದ ಮೊದಲ ಪುಟದಲ್ಲಿ 14 ನೆಯ ಸಾಲಿನಲ್ಲಿ "ಸ್ಪಿ ನೋಜಾ' ಎಂಬು 


ದನ್ನು ಸೇರಿಸಿಕೊಂಡು ವಾಕ್ಯವನ್ನು ಓದಬೇಕಾಗಿ ಕೋರಿದೆ. 


ಗೊರೊರು ರಾಮಸ್ವಾಮಿ ಅಯ್ಯಂಗಾರ್‌ 
ನಿಗರೇಟಿನಿಂದ ಅಪಾಯ 


ನಮ್ಮ ದೇಶ್ಯ ಪತ್ರಿಕೆಗಳು ಇನೆಗಳನ್ನು ಕುರೂಸಗೊಳಿಸಿರುವ ವಸ್ತುಗಳ ಸೆ ಪೈಕಿ 
ಜಾಹೀರಾತುಗಳ ಪಾತ್ರ ಅತಿಪ್ರಬಲವಾದುದು. ಈ ವ್ಯಾಧಿ ನಮ್ಮ ದೇಶಕ್ಕೆ ಅಮೆರಿಕ 


ದಿಂದ ಬಂದದ್ದು, ಎಮೂಕರವರು ee ಚಃ ಅನೇಕ ದೆಶಕೋಟ 


ಡಾಲರುಗಳನ್ನು "ನೆಚ್ಚ ಮಾಡುತ್ತಾರೆ. ಜೀವನದ ಮಟ ಸೈವನ್ನು ಹೆಚ್ಚಿಸಿಕೊಳ್ಳಿ ಬೇಕೆಂಬುದೇ 
ಈ ಎಲ್ಲ ಜಹರಿಗ ಗುರಿ, ಜನರು ತಮ್ಮ ಸ್ಥಿ ತಿಯ ಸದಾ ಅತೃಪ್ತ ಸ್ಮರಾಗಿ ಇನ್ನೂ 
ಹೆಚ್ಚು ಹೆಚ್ಚು ಸುಖಗಳನ್ನು ಬಯೆಸುನಂತೆ ಮಾಡುವುದೇ ಜಾಹೀರಾತುಗಳ ಗುರಿ, ಈ 
ಕಾರ್ಯ, ಸಿಗರೇಟಿನ ಜಾಹೀರಾತು, ತಯಾರಕರಿಂದ ಮತ್ತು ಅದರಲ್ಲಿ ಬಂಡವಾಳ ಹೊರುಡಿ 
ವನರಿಂದ ಅನಿಚ್ಛಿನ್ನ ನ ವಾಗಿ ನಡೆಯುತ್ತ ಲೇ ಇದೆ. ವಿಶ್ವಸ ಸಂಸ್ಥೆ ಸ ಅರೋಗ್ಯ ವರದಿಯಲ್ಲಿ 


ಒಂದೆಡೆ ರ್ಗ ಜಾಹಿರಾತನ್ನು. (( ಮನುಷ್ಯನು. yD ಹ ನ್ನು ಕಂಡು 


ಹಿಡಿದ ಈಚೆಗೆ ಅತ್ಯಂತ ಭಯಾನ ಟಿ ಮತ್ತು ಅಪಾಯಕರವಾದ ' ಇ ಡಿ 


ಅಸಘಾತ” ಎಂದು ಹೇಳಿದ್ದಾರೆ. ಸಿಗರೇಟಿನ ರುಚಿ ನ ಮಹಿಮೆ ಗಂಧ ಇವುಗಳ ವರ್ಣನೆಗೆ 


ಜಾಹೀರಾತಿನಲ್ಲಿ ಆಕರ್ಷ ಣೀಯವಾಗಿ ಶೇಕಡ 90 ಭಾಗ ಪ್ರದೇಶವನ್ನು ಆಕ್ರಮಿಸಿ, 
ಒಂದು ಮೂಲೆ ಯಲ್ಲಿ ಆನೆಯ ಕಣ್ಣಿ ನಷ್ಟು ಪ್ರದೇಶದಲ್ಲಿ“ ಸಿಗರೇಟಿನಿಂದ "ಆರೋಗ್ಯಕ್ಕೆ 
ಅಪಾಯವಿಷೆ » ಎಂದು ಸಣ್ಣ ಬತತ 'ಬರೆದಿರುತಾ. ರೆ. ಕಾನೂನನ್ನು ಹಾಸ್ಯ 
ಮಾಡುವುದಕ್ಕೊ ಎಂಬಂಕೆ ಬ ಕಾನೂನಿಗಾಗಿ ಎಚ್ಚರಿಕೆ ? (Statutory 
warning) ಎಂದು ಕೊರೆದಿರುತ್ತಾ ರೆ. ನಮ್ಮ ದೇಶವನ್ನು ಕುರೂಪಗೊಳಿಸಿರುವ 
ಜಾಹೀರಾತುಗಳಲ್ಲಿ ಸಿಗರೇಟ್‌ ಜಾಹಿರಾತು ಪ ಕ್ರಮುಖವಾಮದು. 
ಕಳೆದ 50-60 ವರುಷಗಳಿಂದ ಪಾಶಾ ನ ತ್ಯ-ರಾಷ್ಟ್ರಗ ಗಳಲ್ಲಿ ಮತ್ತು ಭಾರತದಲ್ಲಿ ಸಹ- 
ಅರ್ಬುದ ರೋಗ (ಕ್ಯಾನ್ಸರ್‌) sia ವ್ಫೆ ದ್ಯರಿಗೆ ದೊಡ್ಡ ಸಮಸ್ಯೆ ಯಾಗಿದೆ. 
ಜನರು ತಿ: ಸ್ನಾನವ ಆಹಾರ, ಬಹುಮಟ್ಟಿಗೆ ಕ್ಯಾನ ನ್ಸರ್‌ 'ರೋಗಕ್ಕೆ ಕಚ ಬಾಜಿ 
ಸ್ಥಾ ident ರೋಂ ನಗರದಲ್ಲಿ ತಾ ಸ ಕೆಳಗೆ ನಡೆದ ಜಾಗತಿಕ ಕ್ಯಾನ್ಸರ್‌ 
ಪ್ರವೀಣರ ವಿಚಾರ ವಿನಿಮಯ ಸಭೆಯಲ್ಲಿ “ಪಾಶ್ಚಾತ್ಯರ ಆಹಾರ ವಸ್ತುಗಳಲ್ಲಿ ಉಪಯೋಗಿ 
ಸುನ ಬಣ್ಣಗಳು, ಆಹಾರನನ್ನು ಗಟ್ಟಿಯಾಗಿ ಅಥವಾ ಘನೀಭೂತವಾಗಿ ಮಾಡುವ ವಸ್ತು 


ಲೆ ಮಾನವಿಕ ಕರ್ಕಾಟಿಕೆ 


ಗಳು ಸಿಹಿ ಮಾಡುವ ವಸು ನಗಳು, ಆಹಾರವನ್ನು ರಕ್ಷಿಸು ವ ಕ್ರಮ ಇವೆಲ್ಲ ಜನರಲ್ಲಿ ಕ್ಯಾನ್ಸ 
ರನ್ನು ಬೆಳೆಸುತ್ತಿವೆ 'ಯೆಂದೂ ಬೆಳಸುವ ಮತ ಶಕ್ತಿಯುಳ್ಳ ವಾಗಿವೆಯೆಂದೂ 
ಸಿದ್ದಾ ತವಾಯಿತು ಈ ಅಪಾಯದ ವಿಷ ನಯದಲ್ಲಿ ಸಾರ್ವಜನಿಕರನ್ನು ಎಚ್ಚರಿಸ 
ಬೇಕೆಂದು ಸಭೆ ರಾಷ್ಟ್ರದ ಕಕೆಕೊಟ್ಟಿತು. ಅನೇಕ ಪತ್ರಿಕೆಗಳು ಇದನ್ನು 
ಪುಷ್ಟೀಕರಿಸಿ-ಅಮೇರಿಕದ ನ್ಯೂ ಲೀಡರ್‌. ಅಂಕಿ ಅಂಶಗಳನ್ನೆಲ್ಲ ಒದಗಿಸಿತು. 
ಇವೆಲ್ಲವೆಗಳಿಂದ ಒಂದು ಅಂಶ ಸ್ಪಷ್ಟವಾಗುತ್ತದೆ ದೆ. ಆಹಾರದ ವಿಷಯದಲ್ಲಿ 
ಹಿಂದುಗಳ ಅಥವಾ ಬ್ರಾಹ್ಮ ರ ಮಾರ್ಗವನ್ನು ಅನುಸರಿಸುವುದು ಉತ್ತಮ. ಈಚೆಗೆ ಆ 
ಪಂಗಡದವರೇ ಅದನ್ನು ಅನ ನುಸರಿಸಬಿರುವುದು ತುಂಬ ಶೋಚನೀಯ. ಆ ನಿಯಮವೆಂದರೆ 
ಆಗೇ ib ಮನೆಯಲ್ಲಿ ಆಡಿಗೆ ಮಾಡಿದ ಆಹಾರವನ ಸ ಬಿಸಿಯಾಗಿ ತಿನ್ನು ವುದು; ಮಿಕ್ಸ್‌ 
ಹಾರವನ್ನು ಔನ್‌ನಲ್ಲಿ ಹಾಕಿರಲಿ ಅಥವಾ ಹಾಕದಿರಿ ತಿನ್ನದಿರುವುದು. ವೈಜ್ಞಾನಿಕ 
ಸತ್ಯ ಸತ್ಯವೇನೊದಶ ಹೆಚ್ಚಾಗಿಯೋ ಕಡಿಮೆಯಾಗಿಯೋ ನಿಷನನ್ನೂ ಬೆರಸದಿದ ರೈ ಆಹಾರ 
ವಸು ಗಳನ್ನು ಕೆಲವ್ರೆ “ಕಾಲವಾದರೂ ಇಟ್ಟು ರಕ್ಷಿಸಲು ಸಾಧ್ಯವಾಗುವುದಿಲ್ಲ. 
ಸರ್ಫಾರಗಳ ಪ್ರಜ್ಞಾ ನಿಕ ಯು ವಿಜ್ಞಾ ನಿಗಳು, ವಿಷಯಗಳನ್ನು ಹರೀಕ್ಷಿಸಿ. 
ಸಾರ್ವಜನಿಕರಿಗಾಗಿ ಪ್ರೆಕಬಸಿ ಕಾರ್ಯ ನ ಮಾಡಬಹುದೆಂದು ನಿರೀಕ್ಷಿಸಿದರೆ ಟ್ರ ಆಗದ 
ಮಾತು. ಅಮೇರಿಕದ ಫೆಡೆರಲ್‌ ಫುಡ್‌ ಮತ್ತು ಡ್ರಗ್‌ ಲ್ಯಕ್ಕ್‌ "ಶಾಖೆಯಲ್ಲಿ ನಲವತ್ತು 
ವರುಷಗಳಿಂದ, ಈ ಭಾಗದಲ್ಲಿ ಕಾರ್ಯ ನಡೆದಿದೆ. ಇತರ ರಾಷ್ಟ್ರಗಳಲ್ಲಿರುವ ವಿಜ್ಞಾ ನ್ಲಿನಿಗಳು 
ಅವರಿಗಿಂತ ಹೆಚ್ಚು ದಕ್ಷರೂ.ದಕ್ಷರಾಗಿದ್ದರೂ ವೈಜ್ಞಾನಿಕ ಉಪಕರಣಗಳುಳ್ಳ ) ವರೂ. 
ಆಗಿರುವರೆಂದು ಹೇಳಲು ಸಾಧ್ಯವಿಲ್ಲ... “ ವ್ಯಾಪಾರಿಗಳೂ ತೆಯಾರಕೆರೂ ದಿನದಿನವೂ 
ಟನ್‌ಗಳಲ್ಲಿ ತುಂಬುವ ಆಹಾರಗಳಿಗೆ ಹೊಸ ಹೊಸ ಕೃತಕ ೪ ವಸ್ತುಗಳನ್ನು ಸೇರಿಸುತ್ತಲೇ 
ಹೋಗುತ್ತಿ ದ್ವಾರಿ ಅವೆಗಳನ್ನು ಪರೀಕ್ಷಿಸುವುದೆಂದರೆ ಅಸಾಧ್ಯ ಊಹನಾತೀತ * 
ಎಂದು ಫೆಡರಲ್‌ ವಿಜ್ಞಾನಿಗಳೇ ಹೇಳುತಾ, ರೆ, ಆದುದರಿಂದ ಆಗಲೇ ಬೇಯಿಸಿದ 
ಆಹಾರವನ್ನೇ ತಿನ್ನುವುದು ಉತ್ತಮ ಮಾರ್ಗ. 4 
ಕ್ಯಾನ್ಸರ್‌ ವಿಷಯ ಹೇಳುವಾಗ ಸ್ವಾಭಾವಿಕವಾಗಿಯೇ ಸಿಗರೇಟ್‌ ಹೊಗೆಸೊಪ್ಪಿನ 
ನಿಚಾರ ಬರುತ್ತದೆ. ಕ್ಯಾನ್ಸರಿಗೂ ಸಿಗರೇನಗೂ ಇರುವ ಥಿಕಟ ಬಾಂಧವ್ಯದ ವಿಷಯ 
ದಲಿ ಲ್ಲಿ ವೈಜ್ಞಾ ನಿಕ ಒಪ್ಪಿಗೆ ಬೆಳೆಯುತ್ತಿರುವುದನ್ನು ನೋಡಿ, ಸಿಗರೇಟ್‌ ತಯಾರಕರೂ 
ವ್ಯಾಪಾರಿಗಳೂ ತೆಯೌರಕರೂ, ಆ ವಿಷಯದ ಇತರ ಹಿತಾಸಕ್ಕರೂ ಸಿಗರೇಟ್‌ ಅಭ್ಯಾಸಿ 
ಗಳಿಗೆ  ಧಿಲ್ಬರ್‌ ಬಿಸ್ಡ್‌ ? (ವಿಷಕೋಧಕ) ಸಿಗರೇಟುಗಳನ್ನು ಸೇದುವುದರಲ್ಲಿ ಯಾವ 
ಸಾಹಿತ ಇಲ್ಲನೆಂದು » ಹೇಳತೊಡಗಿದರು. ಅಭ್ಯಾಸಿ ಸಿಗರೇಟ್‌ ಚಟದವರಿಗೆ 
ಇದು ಕೆಡುಕು ಎಂದು ತೋರಿದರೂ ಕೆಡುಕಲ್ಲ ಎಂದು ಸ್ಥಾಸನಿಸುವುದು ಸಮಾಧಾನದ 
ಸಂಗತಿ. ಅದನ್ನು ಅರಿತೂ ಅವರು “ ಸಿಗರೇಟು ಅಪಾಯನಲ್ಲ » ಎಂದು ಯಾರಾದರೂ 
ಹೇಳಿದರೂ, ಸುಳ್ಳು ವ್ಸೆದ್ಯರು ಹೇಳಿದರೂ, ಅಷ್ಟೇ ನಂಬಿ ತಮ್ಮ ಭಯವನ್ನು 
ಶಾಂತಗೊಳಿಸಲು ನಷಸುಸಹಟನು ಸಿಗರೇಟ್‌ i) ಗೊತ್ತು. ಫಿಲ್ಬರ್ಡ್‌ . 


ಸಿಗರೇಟಿನಿಂದ ಅಪಾಯ ೯ 


ಟಿಪ್‌ ಮಾಡುವುದರಿಂದ ಉಂಟಾಗುವ ನಿಕೋಟ್ಟಿನ ಮತ್ತು ಟಾರ್‌ ವ್ಯತ್ಯಾಸದಿಂದ 
ಸಿಗರೇಟು ಮೊದಲು ಮಾಡುತ್ತಿ ದ್ದ ದೈಹಿಕ ದುಷ್ಟ ಪರಿಣಾಮದಲ್ಲಿ ಯಾವ ವ್ಯತ್ಯಾಸವೂ 
ಆಗುವುದಿಲ್ಲವೆಂದು ಅಮೇರಿಕನ್‌ ಮೆಡಿಕಲ್‌ ಅಸೋಸಿಯೇಶನ್‌ ಪ್ರಕಟಿಸಿದೆ. 4 ಈ 
ನಲ್ಬರ್ಡ್‌ ಓಪ್‌ನಿಂದ ಸಹಾಯನಾಗುತ್ತದೆಯೇ ? ಉಸಯೋಗನಿಜಿಯೇ ? » ಎಂದು 
ಕೇಳಿದುದಕ್ಕೆ ನ್ಯೂ ಆರ್ಲಿಯಾನ್ಸ್‌ನ ಪ್ರಸಿದ್ಧ ಡಾಕ್ಟರ್‌ ಆಲ್ಕನ್‌ ಓಚ್‌ಸ್ನರ್‌ (Alton 
Ochsner) “ಹೌದು ಸಿಗರೇಟನ್ನು ಹೆಚ್ಚಾಗಿ ಮಾರಲು ಇದರಿಂದ ಸಹಾಯವಾಗುತ್ತೆ ೫ 
ಎಂದರು,  ಫಿಲ್ಬರ್‌ ಮಾಡುವದರಿಂದ ದೊರೆಯಬಹುದಾದ ರಕ್ಷಣೆಯನ್ನು ಅರಿಯಲು, 
ಅದರಿಂದ ಎಷ್ಟು ಭಾಗ ವಿಷ ಕಡಿಮೆಯಾಗುತ್ತದೆ ಮತ್ತು ಎಷ್ಟು ಭಾಗ ಹೊಗೆಸೊಪ್ಪು ಕ 
ಉಪಯೋಗವಾಗುತ್ತದೆ ಎಂಬುದನ್ನು ಅರಿತರೆ ಸಾಧ್ಯ. ಬ್ರಿಟಿಷ್‌ ಮೆಡಿಕಲ್‌ ಜರ್ನಲ್‌ 
ನಲ್ಲಿ ಡಾ|| ನಿಂಡರ್ಸ್‌ ಹೀಗೆ ಬರೆದರು. 4 ಬಲ್ಬರ್‌ ಮಾಡುವುದರಿಂದ ಶೇಕಡ 40 ವಿಷ, 
ಕಡಿಮೆಯಾಗಬಹುದು. ಅದರೆ ಹೊಗೆಸೊನ್ಪಿನಿಂದ ಬೇರೆ ವಿಧವಾಗಿ ವಿಷ ವೃದ್ಧಿಯ್ನಾ 
` ದಂತೆ ಅದನ್ನು ಕತ್ತರಿಸುವುದು, ಪ್ಯಾಕ್‌ ಮಾಡುವುದು ನಡೆಯಬೇಕು. ಓಿಲ್ಬರ್‌ ಆಗಿದೆ 
ಎಂದು ಸೇದುನನರ ಮನಸ್ಸಿಗೆ ತೃಫ್ತಿಯನ್ನುಂಟುಮಾಡಿ, ಅವರ ಚಟವನ್ನು ತೃಪ್ತಿ ಪಡಿಸು 
ವ್ರದಕ್ಟಾಗಿ ಕೆಳದರ್ಜೆಯ ಹೊಗೆಸೊಪ್ಪನ್ನು ಈಗ ಉಪಯೋಗಿಸುತ್ತಿದ್ದಾರೆ.. ಇದರಿಂದ 
“ ಭಲ್ಬರ್ನ್‌ ?ನ ಪ್ರಯೋಜನ ದೊರೆಯುವ್ಪೆದಿಲ್ಲ. 

ಕ್ಯಾನ್ಸರ್‌ ಹರಡುವುದರಲ್ಲಿ ಸಿಗರೇಟನ ಪಾತ್ರವೇನು ಎಂಬ ವಿಷಯೆದಲ್ಲಿ ಸ್ಪಷ್ಟ 
ವಾದ ಸಾಕ್ಷ್ಯ ಎಂದಿಗೂ ಬರದೆ ಇರಬಹುದು. ಆದರೆ ಈಗಾಗಲೇ ತಿಳಿದಿರುವ ಅಂಕಿ 


ಅಂಶಗಳು ವಿವೇಕಿಗಳು ಎಬ್ಬೆತ್ತು ಕೊಳ್ಳಲು ಸಾತು, ಸಂಶಯದ ಲಾಭ್ಯ 
ಸಿಗರೇಟಿಗೆ ದೊರೆಯಬಾರದು ; ಆದರೆ ಜನರಿಗೆ ದೊರೆಯೆಬೇಕು. ಎಲ್ಲಿಯವರೆಗೆ 
| ವಿಜ್ಞಾನವು « ಸಿಗರೇಟಿನಿಂದ ಅಪಾಯವಿದೆ ಎಂಬ ವಿಷಯ ನಿಸ್ಸಂಶಯ 


ವಾಗಿಲ್ಲ ಎಂದು ಹೇಳುತ್ತದೆಯೋ ? ಅಲ್ಲಿಯವರೆಗೆ ವಿಜ್ಞಾನದಿಂದ ಜನಕ್ಕೆ ಸಹಾಯ 
ದೊರೆಯು ವೆದಿ ಲ್ಲ. ಯಾವ್ರೆದಕ್ಟೂ ಪೂರ್ಣ ಸಾಕ್ಷ್ಯ ಬೇಕೆಂದರೆ ಸಾಧ್ಯವೇ ಇಲ್ಲ. 
ಆದರೆ ಸಿಗರೇಟು ಸೇದುವ್ರೆದನ್ನು ಬಿಡುವುದರಿಂದ ಎಂದೆಂದಿಗೂ ಮಂಗಳವುಂಟು, ನಿಮ್ಮ 
ಬಾಯನ್ನು ವಿಷದ ಹೊಗೆಕೊಳನವೆ ಮಾಡಿಕೊಳ್ಳು ವ್ರೆದಪ್ಸಿಂತ ಇನ್ನೂ ಉತ್ತಮವಾದ 
ಅನೇಕ ಮನೋರಂಜನೆಗಳಿನೆ. ಅಂತರ ರಾಷ್ಟ್ರೀಯ ಕ್ಯಾನ್ಸರ್‌ ಪ್ರನೀಣ ಇ. ಎ. 
ಗ್ರಹಾಂರನರು “ ಸಿಡುಬನ್ನು ತಡೆಯೆಲು ಡೇವಿ ಹಾಕಿಕೊಳ್ಳುವೆದು ಸರಿ ಎಂಬುದಕ್ಸೆ 
ಎಷ್ಟು ಸಾಕ್ಷ್ಯಗಳಿನೆಯೋ ಸಿಗರೇಟಿನಿಂದ ಕ್ಯಾನ್ಸರ್‌ ಬರುತ್ತದೆ ಎಂಬುದಕ್ಕೆ ಅದಕ್ಕಿಂತ 
ಹೆಚ್ಚಾದ ಸಾಕ್ಷ್ಯಗಳಿವೆ » ಎನ್ನುತ್ತಾ ರ. ಅಮೇರಿಕ ಅಧ್ಯಕ್ಷರ ಹೃದಯ ಪರೀಕ್ಷಾ 
ವೈದ್ಯರು ಹೀಗೆ ಹೇಳುತ್ತಾರೆ... ಹೊಗೆಸೊಪ್ಪು ಬಹಳ ಕಟ್ಟಿ ಗಿಡ್ಡ. ಇದು ಜನರ 
ಹೊಟ್ಟೆಯನ್ನೂ ಶ್ವಾಸಕೋಶಗಳನ್ನೂ ಅನವಶ್ಯಕವಾಗಿ ಉದ್ರೇಕಗೊಳಿಸುತ್ತ ದೆ. 
ರಕ್ತದ ಒತ್ತ ಡವನ್ನು ಹೆಚ್ಚಿಸುತ್ತ ದೆ, ಹೃದೆಯದ ಸಮತ್ವವನ್ನು ಅವ್ಯವಸ್ಥೆ ಗೊಳಿಸು 
ತ್ತದೆ ”. | 
2 


೧೦ ಮಾನವಿಕೆ ಕೆರ್ಣಾಬಕೆ 


ವಯಸ್ಕರಾದ ಸಿಗರೇಟು ಕುಡುಕರು ಈ ನಿವೇಕಗಳಿಗೆಲ್ಲ ಲಕ್ಷ್ಯಮಾಡಡಿ ಇರ 
ಬಹುದು. ಅದರೆ ಯುವಕರೂ ಭವ್ಯ ಭನಿಷ್ಯ ಜೀನನದ ಅಸೆಯುಳ್ಳ ವರೂ ಈ ಅಪಾಯ 
ಹೂ” ಲಕ್ಷಿಸಲೇ ಬೇಕು. ನಮಗೆ ಮುಖ್ಯವಾಗಿರುವುದು ಮುಂದಲ ನೀಳಿಗೆಯ ಅಭಿವೃ ದ್ದಿ 

ವ್ರ ಹ 8 ಆಳವಾದ ಕೂಪಕ್ಕೆ ಬೀಳಲು ಓಡುತ್ತಿ ದ್ದೇವೆ ಎಂಬುದು ರ 

ಸಾಸ ಒಮ್ಮೆ ಪ್ರಾರಂಭಿಸಿದರೆ ಅನಂತರ ಬಿಡುವುದು ಬಹಳ ಕಷ್ಟ. ಒಂದು 
ಸಲ ಮಹಾತ್ಮ ಗಾಂಧೀಜಿಯವರನ್ನು ವಿದ್ಯಾರ್ಥಿಗಳು ಹೀಗೆ ಕೇಳಿದರು. “ ಜನರು 
-ಮುಖ್ಯವಾಗಿ ವಿದ್ಯಾರ್ಥಿಗಳು ಬಹಳವಾಗಿ ಬೀಡಿ, ಸಿಗರೇಟು ಸೇದುತ್ತಾರೆ. ನೀವು 
ಇದಕ್ಕಾಗಿ ಯಾಕೆ ಚಳುವಳಿ ಹೂಡುವುದಿಲ್ಲ? » ಗಾಂಧೀಜಿ « ಬೀಡಿ ಚುಟ್ಟ ಸಿಗ 
ರೇಟುಗಳಿಂದ ಮದ್ಯಪಾನದಿಂದ ಅಗುವಷ್ಟೇ-ಆದರೆ ನಿಧಾನವಾಗಿ-ಕೇಡು ಸಂಭವಿಸು 
ತ್ತದೆ ಅದಕ್ಕಾಗಿ ಚಳುವಳಿ ಮಾಡಬೇಕಾದುದು ಸರಿ, ಆದರೆ ನನಗೆ ಸಮಯವಿಲ್ಲ. 
ನಾನೂ ಬಾಲ್ಯದಲ್ಲಿ ಒಂದೆರಡು ಸಲ ಕದ್ದು ಓಗರೇಟು ಸೇದಿದೆ. ಯೋಚಿಸಿಕೊಂಡರೆ 
ಈಗಲೂ ನಾಚಿಕೆಯಾಗುತ್ತೆದೆ. ಆದರೆ ಈಗಿನ ವಿದ್ಯಾರ್ಥಿಗಳು ಬಹಿರಂಗವಾಗಿಯೇ 
ಸೇದುತ್ತಾರೆ... ಇದು ಫ್ಯಾ ಶನ್‌ ಆಗಿದೆ. ಸ _ದೇಶಿಯಾಗಲಿ ನಿದೇಶಿಯಾಗಲಿ ಹೊಗೆ 
ಸೊಪ್ಪ ನ್ನ್ನ ಪೂರ್ಮಾ ಬಿಡಬೇಕು » ಎಂದರು, 

ಮಧ್ಯ, ಸಿಗರೇಟ್‌ ಬಿನ್‌ಗಳಲ್ಲಿ ಶೇಖರಿಸಿಟ್ಟ ಆಹಾರ. ಇವುಗಳನ್ನು ಹತ್ತಿ ವ ಸೇರಿಸ 
ಬಾರದು. ಬಿಸಿಯಾಗಿ ಆಗತಾನೇ ಮಾಡಿದ ಆಹಾರವನ್ನು ಸೇವಿಸುವುದು "ತ್ತ ಮ. 
ನಿನೋದ ಮನರಂಜನೆ ಇವು ದೇಹಶ್ರಮದ ಕಾಯಕ... ಆಟ ಪಾಠೈ ಗ್ರಂಥ ವ್ಯಾಸಂಗ, 
ಬುದ್ಧಿ ಚಮತ್ಕಾರ ಸ್ವಾರಸ್ಯ ಸಂಭಾಷಣೆಗಳಿಂದ ದೊರೆಯಬೇಕು. ಈ ನಿನೋದಗಳಿಂದ 
ಮನುಷ್ಯನ ದೇಹ ಬುದ್ಧಿಗಳು ಪೂರ್ಣವಾಗಿ ಬೆಳೆಯುತ್ತವೆ... ಗುಣವಾಗದಿರುವ ರೋಗ 
ಗಳು ದೇಹದಲ್ಲಿ ಮನೆ ಮಾಡಿಕೊಳ್ಳುವುದು ತಪ್ಪುತ್ತ ದ. ಅಮೇರಿಕ ಸಂಯುಕ್ತ. 
ಸಂಸ್ಥಾ ನದ ರಾಷ್ಟ್ರೀಯ ಕ್ಯಾನ್ಸರ್‌ ತ್‌ ಹು 4 ಶ್ವಾಸಕೋಶ ಕ್ಕಾ ನರ್‌ 
ನಿಂದ ಪ್ರ ಮುವತ್ತು ವರ್ಷಗಳಿಂದ ಸಾಯುತ್ತಿದ್ದು ದಕ್ಕಿಂತ ಹತ್ತ ಸ್ಟ ಹೆಚ್ಚಾ ಗಿ? ಈಗ 
ಸಾಯುತ್ತಿದ್ದಾ ರೆಂದು ತಿಳಿಸಿವೆ. “ ಇವೆಲ್ಲ ನಮಗೆ ಎಚ್ಚರಿಕೆಯಾಗಬೇಕು. 


ಮಾವಿನಕುಳಿ ಶ್ರೀನಿವಾಸ 


ಇಂಡಿಯಾದ ಯುವಜನ-ಒಂದು ಪಕ್ಷಿನೋಟ 


ಸ್ವಾತಂತ್ರ್ಯ ಬಂದಿತೆಂದು ಹೇಳಲಾದ ಇಂಡಿಯಾದಲ್ಲಿ ಯುವಜನರ ಸಂಖ್ಯೆ 
ಗಾತ್ರದಲ್ಲಿ ಹೆಚ್ಚು ತ್ತಾ ಬಂದಿರುವುದನ್ನು ಅಲ್ಲಗಳೆಯುವಂತಿಲ್ಲ. ಯುವಜನ ಇಂಡಿಯಾಕ್ಕೆ 
ಒಂದು ಸ ಸಮಸ್ಯೆ ಎ ಎನು ವುದಕ್ಕಿಂತ ಇಂಡಿಯಾದ ಪರಿಸ್ಥಿ ತಿಗಳು ಯುವಜನತೆಗೆ ಒಂದು 
ಸವಾಲು ಎಂಬುದು ನಿಸ್ಪಂಶಯೆ. ಪ್ರಜಾಸ್ರಭುತ್ವ ದೆ" ಹಸರಿನಲ್ಲಿ ಇಂಡಿಯಾದ ರಾಜ 
ಕೀಯ ಹೇಗೆ ಗುತ್ತೇದಾರಿಕೆ ಮತ್ತು lire ಮೂಲಕ ಜನ ರನ್ನು ವಂಚಿಸುತ್ತಾ 
ಬಂದಿದೆ ಎಂಬುದೂ ಸರ್ವ ನಿದಿತ ಕಾರ್ಲ್‌ಮಾರ್ಕ್‌ನನ ತತ್ವವನ್ನು ಅನ್ವಯಿಸಿ 
ಜಾತಿ ಮೂಲವಾದ ಈ ರಾಜಕೀಯ ವ್ಯವಸ್ಥೆ ಯನ್ನು ಚಾಟು ಬಜ ಯಿ ನ್ರಸ್ಸು “ತದಲ್ಲಿ 
ಸಾಧ್ಯವಿಲ್ಲ. ಆದರೆ ಆರ್ಥಿಕ ಶೋಷಣೆಯಿಂದ ಮುಕ್ತ ವಾದ ಸಮಾಜ ಬಾರ 
ವಾಗಬೇಕೆನ್ನುವ ಈ ತತ್ವದ ಬಿಸಿ ಇಂಡಿಯಾವನ್ನು ” ಮುಟ್ಟದಿರುವುದು ಅಚ್ಚರಿಯ 
ಸಂಗತಿ. ಇದರಿಂದಾಗಿ ಅನಿವಾರ್ಯೆ ಸನ್ನಿವೇಶಗಳಲ್ಲಿ ಹಿಂಸೆ ಮತ್ತು ಕ್‌್‌ರ್ಯಗಳು 
ಅಗತ್ಯ ಎನ್ನು ನವರು. ಕೂಡ, ಇಂಡಿಯಾ ರೌಡಿಸಂ ಮತ್ತು ಗೂಂಡಾಯಿಸಂಗಳಿಂದ 
ಕೂಡಿದ ಯುವ ಜನರಿಂದ ಹೆಚ್ಚಾಗಿ ತುಂಬಿಕೊಳ್ಳುತ್ತಿ 3 ರುವುದನ್ನು ಒಪ್ಪುತ್ತಾರೆ. ಈ 
ವಿಷಮ ಸಿ ತೆಗೆ ಬಡತನದಿಂದ ನಿರುದ್ಯೊ (ಗದ ಭವ ನಕ ಹಲವಾರು ಅಂಶಗಳನ್ನು ಹೆಸರಿಸ 
: ಬಹುದು. ಆದರೂ ದುಡಿಮೆಯ ಅಗತ್ಯತೆ ಹಾಗೂ ಅವಕಾಶಗಳಿಂದ ಚ್‌ 
ಶೇಕಡಾ ೫೦ಕ್ಕಿಂತ ಹೆಚ್ಚು ಯುವಜನ 3 ಯ ಅಪವ್ಯಯವಾಗುತ್ತಿದೆ ಎನ್ನುವುದು 
ಇಂಡಿಯಾದ ದುರಂತಗಳಲ್ಲಿ ಒಂದು. 

ಅನಕ್ಷರತೆಯನ್ನು ಹೋಗಲಾ ಡಿಸುಕೊಳ್ಳು ವಲ್ಲಿ ಸ್ವಲ್ಪಮಟ್ಟಿಗೆ ಯಶಸ್ಸನ್ನು ಸುಪಾ 
ದಿಸಿಕೊಂಡ ಯುವಜನರು ಅದಕ್ಕೆ ಸರಿಯಾಗಿ ಆಸ್ಪ ಕೃತೆ, ಬೆಳೆಯುತ್ತಿರುವ ಜನಸಂಖ್ಯೆ, 
ಜಾತಿಸ ಪದ್ದತಿ, ಭಿಕ್ಸಾಟನೆ, ವೇಶ್ಯಾವೃತ್ತಿ, ಮದ್ಯಪಾನ, ಕೊಳಚೆ ಪ್ರದೇಶಗಳು, 
ಶಾರೀರಕ ಮತ್ತು ಮಾನವಿಕ ಅನಾರೋಗ್ಯ ಮುಂತಾದ ಹಲವಾರು ಸಾಮಾಜಿಕ 
ಸಮಸ್ಯೆಗಳ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ರೂಢಿಸಿಕೊಳ್ಳು ವ್ರದರಲ್ಲಿ ವಿಫಲ 
ರಾಗಿದ್ದಾರೆ. ಮಿಗಿಲಾಗಿ, ಮೂಲಭೂತ ಆವಶ್ಯಕತೆಗಳಾದ ಅನ್ನ, ಬಟ್ಟೆ, ವಸತಿ 
ಗಳನ್ನು ಒದಗಿಸಿಕೊಡದ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಪ್ರಸ್ತುತ ಸಮಾಜ 


೧೨ ಮಾನವಿಕ ಕರ್ಣೂಟಿಕ 


ವ್ಯವಸ್ಥೆ ಯ ಪುನರ್ರಚನೆಗೆ ಪೂರಕ ಕ್ರಮಗಳನ್ನು ಕ್ಸೆಗೊಳ್ಳು ವ್ರದರಲ್ಲಿ ಯುವಜನ 
ವಲಯಗಳಲ್ಲಿ ಅನಾಸಕ್ತಿ ಕಂಡುಬಂದಿದೆ. ಅನಿಭೆಕೆ ಕುಟುಂಬ ವ್ಯವಸ್ಥೆ ಮಂಜಿ ಕೂಡಿದ 
ಹಳ್ಳಿ ಗಳಿಂದ. ಸಾಲ ಮೂಲವಾಗಿ ನಿದ್ಯಾವಂತರಾಗಲು, ಸ್ಟಾ ನಮಾನಗಳಿಸಲು ನಗರಗಳಿಗೆ 
ಫಲ ಬಂದ ಯುವಜನರಿಗೆ ಅರ್ಹತೆಗೆ ತಕ್ಕ ಉಜ್ಯೋಗವಿರಲಿ, ಕನಿಷ್ಠ ಜೀವನೋ 
ಪಾಯೆಕ್ಟೂ ಅಗತ್ಯ ಉದ್ಯೋಗಗಳು ಸೊರಕಿಲ. ಅಲ್ಲನೆ ತಮ್ಮ ಕುಟುಂಬಗಳು ಛಿದ್ರ 
ನಿಚ್ಚಿ ದ್ರ ಗೊಳ್ಳು ವ್ರೆದನ್ನು, ಜನೀನುಗಳನ್ನು ತುಂಡು ತು. ಡಾಗುಪ್ರದನ್ನು ನೋಡಿ ಹಳ್ಳಿ 
ಗಳಿಗೆ ಮಕಕ ನಗರೆಗಳಳ್ನಿ e ಬೀಡುಬಿಟ್ಟು ಅಲೆಮಾರಿಗಳಂತೆ ತಿರುಗುತಿ ರುವುದು 
ಸ್ಲೋಗನ್‌'ಗಳು ಮತ್ತು ಇಸಂಗಳಿಂದ ಚರ ಇಂಡಿಯಾದ ಕೊಳೆತ ವ್ಯವಸ್ಥೆಯ 
ಪ್ರತೀಕಗಳಲ್ಲಿ ಒಂದು. 

ಇಂಡಿಯಾದ ಅಧಿಕಾರಶಾಹಿ ಮೆತ್ತು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಉಳ್ಳವರ 
ಮತ್ತು ಇಲ್ಲದವರ ನಡುವಣ ಅಂತರ ಕಡಿಮೆಯಾಗಿಲ್ಲ ನಿಜ ಅದರೆ ಕಾರ್ಮಿಕರ 
ದಿನಗೂಲಿಯಿಂದ ಹಿಡಿದು ವಿವಿಧೆ ಕ್ಷೇತ್ರಗಳಲ್ಲಿ ವಿನಿಧ ಹುದ್ದೆಗಳಲ್ಲಿ ಹಾಗೂ ಒಂದೇ 
ಕ್ಷೇತ್ರದಲ್ಲಿ ಒಂದೇ ಬಗೆಯ ಹುದ್ದೆಗಳಲ್ಲಿ ದುಡಿಯುವ ವಿವಿಧೆ ಜನರ ನಡುವಣ ವೇತನದ 
ಅಂತರ. ಭ್ರಷ್ಟ ಆರ್ಥಿಕ ವ್ಯವಸ್ಥೆಗೆ "ಇನ್ನಷ್ಟು ರಾಡಿಯನ್ನು ಒದಗಿಸಿದೆ. ದುಡಿಮೆ 
ಯಿಂದ ಗಳಿಕೆಯೇ ಪ್ರಧಾನವಾದ, ಈ ಗಳಿಕೆಯನ್ನು ತನ್ನ ಸ್ವಂತಕ್ಕೆ ಇರಿಸಿಕೊಳ್ಳದ, 
ಯಾರೂ ಸೋಮರನಾರಿಯಾಗಿರಲು ಅವಕಾಶವಿಲ್ಲದ ಹಾಗೂ ಯಾವ ದೊಡ್ಡ ಸಮಸ್ಯೆಯೂ 
ಇಲ್ಲದ ಚೈನಾದಿಂದ ನಮ್ಮ ಯುವಜನ ಪಾಠೆ ಕಲಿಯಬೇಕಾಗಿದೆ. ತುತ್ತು ಅನ್ನ 
ಕ್ಸಿಂತೆ ಮಾನ ಮರ್ಯಾದೆಗಳಿಗಿಂತ ಪ್ರತಿಷ್ಠೆ ಹಾಗೂ ಸ್ಥಾನಮಾನಗಳಿಗಾಗಿ ಹಣಕ್ಕೆ 
ಪ್ರಾಧಾನ್ಯತೆ ನೀಡಿದ್ದರಿಂದ ಹಣದುಬ್ಬರ ಹೆಚ್ಚುತ್ತಾ ಬಂದಿದೆ. ಹೀಗಾಗಿ ಇದರ 
ಮೂಲಕ ಇತರೆ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತಾ ಬಂದ ಇಂಡಿಯಾದ ಪ್ರಸ್ತುತ 
ಸಮಾಜ ವ್ಯವಸ್ಥೆ 18 1 ರಾಜಿಯಾಗುವ ಆಲೋಚನೆಯನ್ನು ನಮ್ಮ ಯುವಜನ 
ಇನ್ನಾದರೂ ಕೈ ಬಿಡಬೇಕು. ಕ್ರಾಂಕಿಯೊಂದೇ ಇನೆಗಳಿಗೆಲ್ಲ ಮದು ) , ನಿಜ, ಅದಕ್ಕೆ 
ಕೇವಲ ರಾಜಕೀಯ ಹಾಗೂ ಸ್ವಲಾಭಕಾಗಿ ಸ್ಥಾ ರ್ಥಮೂಲವಾದ ಸಣ್ಣ ಅಥವಾ 
ದೊಡ್ಡ ಚಳವಳಿ, ಹೋರಾಟಗಳೆಲ್ಲ ಚ್ರಾಂಕಿಗಳಾಗಲು. ಸಾಧ್ಯವಿಲ್ಲ, ಹಾಗೆ ನೋಡಿದಕ್ಕೆ 
ಇಂಡಿಯಾದಂಥ ಕರಾಳ ವ್ಯವಸ್ಥೆಯಲ್ಲಿ ಜೀವ ಹಿಡಿದುಕೊಂಡಿರುವ ಮುಗ್ಧ ಜನರನ್ನು 
ಮುರ್ಬರನ್ನಾಗಿ ಮಾಡುತ್ತಾ ಈ ಬಗೆಯ ಅರ್ಥಹೀನ « ಕ್ರಾಂತಿ 'ಗಳು ನಡೆಯುತ್ತಲೇ 
ಬಂದಿವೆ. 

ಸುಧಾರಣೆಯ ಹೆಸರಿನಲ್ಲಿ ದೊಡ್ಡೆ ದೊಡ್ಡ. ಯೋಜನೆಗಳನ್ನು ಹನ್ಮಿಕೊಂಡು 
ಅಲ್ಲಿಂದಿಲ್ಲಿಗೂ ವ್ಯಾಸಕವಾದ "ಭ್ರಷ್ಟಾಚಾರಕ್ಕೆ ಮಾಧ್ಯಮವಾಗಿ ಹೊಸ ಹೊಸ ತಂತ್ರೆ 
ಗಳನ್ನು ರೂಢಿಸಿಕೊಳ್ಳುತ್ತ ಈಗ ಒಂದು ತಿರುನಿನ ಘಟ್ಟಿದಲ್ಲಿ ಬಂದು ನಿಂತಿರುವ 
ಇಂಡಿಯಾದ ರಾಜಕಾರಣವನ್ನು - ನಮ್ಮ ಯುವಜನ ವಿಶಾಲ ನಿಟ್ಟಿನಲ್ಲಿ ಅಧೆನ್ಸಸ 
ಬೇಕಾಗಿದೆ. ಆದರೂ, ಯಾನ ಗಳಿಗೆಯಲ್ಲಿ ಏನಾಗುತ್ತದೆ ಎಂದು ಹೇಳಲು ಬಾರದ, 


ಇಂಡಿಯಾದ ಯುವನಜನ--ಒಂದು ಪಕ್ಷಿನೋಟ ೧೩ 


ಮಾನನೀಯ ಮೌಲ್ಯಗಳನ್ನು ಸುಲಭವಾಗಿ ಗಾಳಿಯಲ್ಲಿ ತೇಲಿಸಿಕೊಂಡು ಹೋಗುವ 
ಇಂಡಿಯಾದ ಬಣ್ಣ ಬದಲಾಯಿಸುವ ಕೋಡಂಗಿ ವೇಷದ ರಾಜಕಾರಣವನ್ನು ವಿಶ್ಲೇಷಿ 
ಸುವುದು ಅಸ್ಟು ಸುಲಭವಲ್ಲ. ಕೆಲವೊಮ್ಮೆ ಈ ಬಗೆಯ ವಿಶ್ಲೇಷಣೆಗಳು ಯುವಜನರ 
ನಿಚಾರಧಾರೆಯನ್ನೇ ಮಂಕುಗೊಳಿಸಿ ಜೆ ಪರಿಸ್ಥಿತಿಯನ್ನು ಮತ್ತೆ ಷ್ಟು ಅಸಹನೀಯ 
ಗೊಳಿಸಿದೆ ec: ನಿರ್ವಿವಾದ. ಅಲ್ಲದೆ, ಇಂಡಿಯಾದ ಬುದಿ ಚೊ ಅದರಲ್ಲೂ 
ಹಿಂದುಳಿದ ವರ್ಗಗಳಿಂದ ಬಂದ ಬುದ್ದಿ ಜೀವಿಗಳು ಮತ್ತು ಮುಖಂಡರು ಹೇಗೆ ತಮ್ಮ 
ಬರವಣಿಗೆ ಮತ್ತು ಮಾತುಗಳ od ತಮ್ಮ  ನವಸೀಳಿಗೆಯನ್ನು ಮೋಸ ಗೊಳಿಸಿದ್ದಾ 3 
ಎಂಬುದೂ ಒಂದು ಹಳೆಯ ಕಥೆ. 

`ದಲ್ಲಾಳಿಗಳ ರಾಜ್ಯವಾದ ಇಂಡಿಯಾದಲ್ಲಿ ದಲ್ಲಾಳಿಗಳಿಂದ ಮಾತ್ರವೇ ಸಿ ರವಾಗಿ 
ಉಳಿಯುವ ಆಡಳಿತೆಯಂತ್ರ ನಮ್ಮ ಜತ ಆಶೋತ್ತರಗಳನ್ನು ಈಡೇರಿಸುತ ಜಿ 
ಎನ್ನುವ ನಂಬಿಕೆ ಗ ಬ. ಕಃ ಸಿ ಮತ್ತು ಕ್ಸೆ ಗಾರಿಕಾ ಹ್ರಧಾನವಾದ ಸಂಪನ್ಮೂ ಲ 
ಚು ಹೇರಳ ವಾಗಿದ್ದರೂ ಕೂಡೆ ಕ್ಟ ಸಿಗೆ ಕೊಟ್ಟ ಪ್ರಾಮುಖ್ಯತೆಯ ಸರಿಯಾದ ಉಪ 
ಯೋಗ ಮಾ ಸದರುವುದು, ನೆಗಸಗಳಿಲ ನೊಡ ಕ್ಸೈಗಾರಿಕೆಗಳೆ ಬದಲಾಗಿ ಗ್ರಾಮೀಣ 
ಪ್ರದೇಶಗಳ ಆಯಕಟ್ಟ ಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ ಯುವಜನರ 
ಉಸ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡದಿರುವುದು ; ಉತ್ಪಾದನೆಗೆ ಸಂಚಕಾರು 
ನಿರುದ್ಯೋಗ ಮತ್ತು ಹಣದುಬ್ಬರ ಹೆಚ್ಚು ನ್ರೆದಕ್ಕೆ ಕಳ್ಳ ಪ್ರಸ್ಮುತೆ 
ಸಮಾಜ ವ್ಯ ವಸ್ಥೆ ಯಲ್ಲಿ ಅಮೂಲಾಗ್ರ ವಾಗಿ ಬದಲಾವಣೆ ಬೇಕು ಎನ್ನುವ ಯುವಜನ 
ಆಟ ಕೊಳೆತ ಅರ್ಥವ್ಯವಸ್ಥೆ ಯಲ್ಲಿ ಮೂಲಭೂತ ಬದಲಾಸಣೆಯಾಗಬೇಕು 
ಎನ್ನು ವ್ರೆದನ್ನು ಒಪ್ಪಿ ಕೊಳ್ಳೆ ಲು ಸಿ [ರಿರಬೇಕು. / 

ಪ್ರಸ್ತುತ ಅರ್ಥವ್ಯವಸ್ಥೆ ಯುವಜನತೆಯನ್ನು ಇಬ್ಬಾ ಸ ಗಮಾಡಿರುನ್ರೆದು ಸೆ ಪಟ್ಟಿ ಭದ್ರೆ 
ಹಿತಾಸಕ್ತಿಗಳಿಗೆ ಒಂದು ವರವಾಗಿ ಪರಿಣಮಿಸಿದೆ. ಒಂದು: ಅರ್ಥಿಕ ಅನುಕೂಲವುಳ್ಳ 
ಕುಟುಂಬಗಳಿಂದ ಬಂದು ಶೋಷಕರಾಗುತಿ ರುವ ಯುವಜನವರ್ಗ ; ಇನ್ನೊಂದು : ಬಡ 
ಕುಟ್ಟುಬಗಳಿಂದ ಬಂದು ಶೋಷಿತರಾಗುತ್ತಿ ರುವ ಯುವಜನ ಚ ಮ ರ ವರ್ಗ 
ಗಳ ನಡುವೆ ತಿ ತ್ರಿಶಂಕು ಸಿ ತೆಯಲ್ಲಿ ನೋವಿನಲ್ಲಿ ನಲಗುವ ಮಕ್ಕೊ ೦ದು ವರ್ಗ. ಮಧ್ಯಮ 
ಯುವಜನ i ನೊಡಲಸೆಯ ವರ್ಗ ಅಟ್ಟ ಹಾಸದಿಂದ ಗುಂಡಾಗಿರಿ ನಡೆಸುತ್ತದೆ. 
ಎರೆಡನೆಯೆ ವರ್ಗ ಅತೃಸ್ಲಿ, ಅಸಹಾಯಕತೆಗಳಿಂದ ಗೂಂಜಾಗಿರಿಗೆ ಇಳಿಯಲು ಹನಣಿಸು 
ತ್ತದೆ. ಹೀಗೆ ಬಂಡವಾಳ ಹೆಚ್ಚಾಗಿರುವ ಕಡೆಗಳಲ್ಲಿ ಯುವಜನರ ಬಂಡಾಯ 
ಹೆಚ್ಚುತ್ತಾ ಹೋಗಿದೆ, ಈ ಬಗೆಯ ಬಂಡವಾಳದಿಂದಲೇ ಚಾಲೂ ಆಗುತ್ತಿ ರುವ 
ಇಂಡಿಯಾದ ಅಡಳಿತೆಯೆಂತ್ರ ಈ ಬಂಡಾಯನನ್ನು ಹತ್ತಿಕ್ಕುವ ಕ್ರಮಗಳನ್ನು ಕ್ಸ 
ಗೊಳ್ಳುತ್ತಾ ಹೋಗಿದೆ. ಯುವಜನರನ್ನು ಆಟವಾಡಿಸುವ ಈ ಬಗೆಯ ನಾಟಕಕ್ಕೆ 
ಅಂತಿಮ ತೆರೆ ಬೀಳಬೇಕಾಗಿದೆ. ಮಧ್ಯಮ ವರ್ಗದ ಯುವಜನ ಕೆಳವರ್ಗದ ಯುವ 
ಜನರೊಂದಿಗೆ ಸಂಘಟತರಾಗಬೇಕಾದರೆ ಪಟ್ಟಭದ್ರ ಹಿತಾಸಕ್ತಿಗಳಿಂದ ತಪ್ಪಿಸಿಕೊಂಡು 


೧೪ ಮಾನನಿಕ ಕರ್ಣೂಟಿಕೆ 


ಹೊರೆಬರಬೇಕು. ಜೊತೆಗೆ ಮೇಲ್ವರ್ಗದ ಯುವಜನರನ್ನು ತಮ್ಮ ಕಡೆಗೆ ಸೆಕೆದು 
ಕೊಳ್ಳುವ ತೀವ್ರ ಪ್ರಯತ್ನಗಳನ್ನು ನ ಮುಂದುವರಿಸಬೇಕು. ಆಗ ಮಾತ್ರ ನಿಜವಾದ 
ಅರ್ಥದಲ್ಲಿ ಬದಲಾವಣೆ ಎಂಬ 1 ಬೆಲೆ ಬಂದು ಇಂಡಿಯಾದ ಯುವಜನರ 
ಬದುಕಿಗೆ ಹೊಸ ಆಯಾಮ ಒದಗುತ್ತದೆ. 


ಪಿ. ಆರ್‌. ತಿಪ್ಟೇಸ್ಕಾನಿಂ 
ಕಲಾವಿದ ಸೇನಗುಪ್ತ 


ಐದಾರು ವರ್ಷಗಳ ಹಿಂದಿನ ಮಾತು. ಬೆಂಗಳೂರಿನ ಕಲಾವಿದ ಎಸ್‌. ಎಸ್‌ 
ಕುಕ್ಕೆ ಅವರನ್ನು ಸಂದರ್ಶಿಸಿದ ಸಂದರ್ಭ, ಕೇಂದ್ರದ ಡಿಸ್ಬೈನ್‌ ಸೆಂಟರಿನಲ್ಲಿ ಕಲಾ 
. ವಿಭಾಗದ ಮುಖ್ಯಸ್ಥರಾಗಿದ್ದ ಬಂಗಾಳಿಯ ಖ್ಯಾತ ಕಲಾವಿದ ಸೇನಗುಸ್ತರನ್ನು ನೆನಪು 
ಮಾಡಿಕೊಂಡೆವು ಅವರನ್ನು ಅವರ ಕೃತಿಗಳನ್ನು ನೋಡಿಬರುವ ಆಸೆ ನನಗಾಯಿತು. 
ನಾನೀರ್ನರೂ ಜಯೆನಗರದ ಕೊನೆಯಲ್ಲಿ ವಾಸವಾಗಿದ್ದ ಗುಪ್ತರ ಮನೆಗೆ ಹೋದೆವು, 
ಆಂದು ಭಾನುವಾರ ಅವರು ಮನೆಯಲ್ಲೇ: ಇದ್ದರು. ತುಂಬಿದ ಸಂಸಾರ. ಮನೆಯ 
ವಾತಾವರಣ ಬಂಗಾಳಿ ಸಂಸ್ಕ ತೆಯಿಂದ ಕೂಡಿತ್ತು. ಚಹ ಕೊಟ್ಟರು. ಅವರು ರಚಿಸಿದ 
ಚಿತ್ರಗಳ ಕಡೆ ನನ್ನ ಗಮನ ಹೋಯಿತು. ಗುಪ್ತರು ಚಿತ್ರಗಳನ್ನೆಲ್ಲಾ ಒಂದೊಂದಾಗಿ 
ತೋರಿಸಿದರು. ಅವರಜೇ ಆದ ಬಂಗಾಳಿ ಶೈಲಿ, ಇವರೊಬ್ಬರು ಪ್ರತಿಭಾವಂತ 458% 
ಎಂದು ಒಮ್ಮೆಗೇ ಅನಿಸಿತು. 

ಧಡ ಚಿತ್ರ ಕಲೆಯಲ್ಲ ತಾಂತ್ರಿಕ ಸಿದ್ದಿಯನ್ನು ಪಡೆದುಕೊಂಡಿದ್ದಾರೆ. ಇವರ 
ರೇಖಾನಿನ್ಯಾಸ eo ಚಿತ್ರ ಗಳಲ್ಲಿ ಲಾಲಿತ್ಯ, ರೇಖೆಗ ಲ್ಲಿ ದೃಢತೆ, 
ಕಲ್ಪನೆಗೆ ತಕ್ಕ ವರ್ಣ ವಿನ್ಯಾಸ ಎಲ್ಲವೂ ಸ್ಪಷ್ಟವಾಗಿ ತೋರುತ್ತಿದ್ದುವು. ಸ್ವತಂತ್ರ 
ಪ್ರವೃತ್ತಿ ಇವರದು. ಬಂಗಾಳಿ. ಸಂಸ್ಕೃತಿ, ಅಲಿಯ ಹಳ್ಳಿ ಗರ ಜನಜೀವನ ನ, ನಿಸರ್ಗದ 
ಸೊಬಗು ಳ್ಳ ತಿಗಳಲ್ಲಿ ಎದ್ದು ತೋರುತ್ತದೆ ದೆ. ತನ್ನು ದೇ Ng ಜಾನಪದ ಬಂಗಾಳಿ ಶ್ಬೆಲಿ 
ಯನ್ನು ರೂಢಿಸಿಕೊಂಡು ಬಂದಿದ್ದಾ ರ. ಇವರ "ಚಿತ ಗಳು ದೊಡ್ಡ ಪ್ರಮಾಣದಿಂದ 
ಹಿಡಿದು "ಕರು ಆಕಾರದವರೆಗೆ ಇರುವುದನ ನ್ನು - ಯಾರಾದರೂ ಗಮನಿಸಬಹುದು. ಜಲ 
ವರ್ಣದ ಇವರ ಕೆಲನ್ರೆ. ಚಿತ್ರಗಳು ತೈಲನರ್ಣದಂತೆ ತೋರುತ್ತವೆ. ಇವರು ಅಪೂರ್ವ 
ಕಲ್ಪನೆ, ಸ್ವಚ್ಛಂದ ಹಾಗೂ ವಿಶಿಷ್ಟವಾದ. ಶೈಲಿಯನ್ನು ಉಳಿಸಿಕೊಂಡು ಬಂದಿದ್ದಾ of 
ಕೆಲವು id "ನ್ನು ಬಾ ಸೇನಗುಪ್ತರು ಪುರಾಣ ಕಥೆಗಳನ್ನು ಚೆನ್ನಾಗಿ 
ಅಧ್ಯಯನ ವಹಡಿಕುನ್ತರು ವ್ಯಕ್ತವಾಗುತ್ತದೆ. 

ಸೇನಗುಸ್ಮರ ಸ ಸ್ವಭಾವ ಸ ಸರಳ. ಆದರೆ ಗಡಿಬಿಡಿಯ ವ್ಯಕ್ತಿ ಯೆಂತೆ ಕಾಣುತ್ತಾ ರೆ, 


ಬಂಗಾಳಿ ಕಚ್ಚೆ ಸಂಜೆ, ಬಿಳಿದೊಗಳೆ ಜುಬ್ಬ. ಹಿಂಜಿ ಬಾಚಿದ ಫೀಳ ನೆರೆತಕೂದಲು, 


೧೬ ಮಾನವಿಕ ಕರ್ಣಾಟಿಕ 


ದಪ್ಪಕನ್ನಡಕೆ, ಗಾಂಧಿ ಚಸ್ಸಲಿ ಎಲ್ಲವೂ " ಕಲಾವಿದ? ಎಂದು ತೋರುವ ಸಹಜ ವೇಷ 
ಭೂಷಣ ಇವರದು. ಅರೆಬರೆಯ ಇಂಗ್ಲಿಷ್‌ ಕನ್ನಡ ಮಾತಾಡುತ್ತಾರೆ. ಬೆಂಗಳೂರಿನಲ್ಲಿ 
ಇವರ ಪರಿಚಯವಾದುದು ಒಳ್ಳೆಯದೇ. ಆಯಿತು. ಇವರ ಕೃತಿಗಳ ಪ್ರದರ್ಶನವನು 
ಮೈಸೂರಿನಲ್ಲಿ ಏರ್ಸಡಿಸುವಂತಾಯಿತು. ಇದು ನನಗೆ ಸಮಾಧಾನ ತಂದಿತು. ಇವರು 
ನಿವೃತ್ತಿ ಆದಮೇಲೆ ಪ್ರಶಾಂತ ನೆಲೆಯಾದ ಮೈಸೂರಿಗೆ ಬಂದು ನೆಲಸಿದ್ದಾರೆ. ಅವರದೇ 
ಕರಕುಶಲ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೂ ಜೀವನ ಸಾಗಿಸಲು ಆಗತ್ಯ ಧನ 
ದೊರಕಿಸಿಕೊಳ್ಳಲು ಹೋರಾಟವನ್ನೇ ಮಾಡುತ್ತಿದ್ದಾರೆ. ಇವರ ಇಬ್ಬರು ಪುತ್ರರು 
ಇವರಿಗೆ ನೆರವ್ರ ನೀಡುತ್ತಿದ್ದಾರೆ. ಒಂದೆರಡು ಬಾರಿ ನನ್ನ ಹಾಗೂ ಗುಪ್ತರ ಕಲಾಕೃತಿ 
ಗಳ ಪ್ರದರ್ಶನ ಲಾಭ ಹಂಚಿಕೊಂಡಿದ್ದೇವೆ. ಬೆಂಗಳೂರಿನಿಂದ ಮೈಸೂರಿಗೆ ಬಂದ 
ತರುಣದಲ್ಲಿ ಚಾಮರಾಜ ಕಲಾಶಾಲೆಯ ಕಲಾ ಅಧ್ಯಾಪಕರಾಗಿ ಹಂಗಾಮಿ ಕೆಲಸ 
ಮಾಡಿದರು. ಆದರೆ ಈ ಕೆಲಸ ಅಷ್ಟಾಗಿ ಇವರಿಗೆ ತೃಪಿ ಕೊಡಲಿಲ್ಲ. 

ಸೇನಗುಪ್ಮರ ಜೀವನದುದ್ದಕ್ಕೂ ಹೋರಾಟದ ಬದುಕನ್ನೇ ಗುರುತಿಸಬಹುದು. 
ಇವರು. ಹುಬ್ಬಿದ್ದು ಪೂರ್ವಬಂಗಾಳದ ಒಂದು ಸಾಮಾನ್ಯ ಕುಟುಂಬದಲ್ಲಿ. ಢಾಕಾ 
ಜಿಣೆಯ ಬೆವಧೆಹಳ್ಳಿ ಇವರದು. 1920ರಲ್ಲಿ ಇವರ ಜನನ. ತಂದೆ ಶಾರದಪ್ರಸನ್ನ ಸೇನ 
ಗುಪ್ತ. ತಾಯಿ ನಿರ್ಮಲ. ಇವರಿಗೆ ಎರಡು ಗಂಡು ಎರಡು ಹೆಣ್ಣು ಮಕ್ಕಳು 
ಸೇನಗುಪ್ನರೇ ಹಿರಿಯೆ ಮಗ. ತಂದೆಗೆ ಡಾರ್ಜಲಿಂಗ್‌ ಬಳಿಯ ಟೀ ಎಸ್ಟೈೇ ನಲ್ಲಿ ಕೆಲಸ. 
ಅಲ್ಲಿಯ ಫಣೀಂದ್ರದೇವ ವಿದ್ಯಾಶಾಲೆಯಲ್ಲಿ ಗುಪ್ತರ ವ್ಯಾಸಂಗ ನಡೆಯಿತು. 'ಹೈಸ್ಟೂಲಿ 
ನಲ್ಲಿ ಈ ಬಾಲಕ ಬರೆದ ಎರಡು ಚಿತ್ರಗಳಿಗೆ ಬಹುಮಾನ ಬಂದುವು. ರವೀಂದ್ರ ಹಾಗೂ 
ಗಾಂಧಿ ಚಿತ್ರಗಳೇ ಅವ್ರೆ. ಇವರ ವಂಶದಲ್ಲಿ ಯಾರಿಗೂ ಚಿತ್ರಕತೆಯಲ್ಲಿ ಅಭಿರುಚಿ 
ಯಾಗಲೀ ಆಸಕ್ತಿಯಾಗಲೀ ಇರಲಿಲ್ಲ. ಇವರ ಕಲೆಗೆ ತಾಯಿಯವರ ರಂಗೋಲಿ ಕಲೆ 
ಸ್ಫೂರ್ತಿ ನೀಡಿದ್ದಲ್ಲದೆ ಸ್ವಚ್ಛಂದ ರೇಖಾವಿನ್ಯಾಸದಲ್ಲಿ ಆಸಕಿ ಮೂಡಿಸಿತು. ಅಲ್ಲದೆ 
ಇವರು ಯುವಕರ ಗುಂಪಿನಲ್ಲಿ ಅಗ್ರಗಣ್ಯ ಕ್ರಾಂತಿಕಾರಿಯಾಗಿದ್ದರು. ದೊಣ್ಣೆ, ಲಾಠಿ, 
ಕತ್ರಿ ವರಸೆಗಳಲ್ಲಿ ಇವರ ಕ್ಸ ಸಳಗಿದ್ದಿ ತು. ಎರಡುಮೂರು ಜನ ಬ್ರಿಟಿಷರನ್ನು ತೀರಿಸಲೂ 
ಮನಸ್ಸು ಮಾಡಿದ ಭೂಸತಿ ಇವರು. ಕಲ್ಪತ್ತದ ಕಲಾಶಾಲೆಯಲ್ಲಿ ಕಲಾ ಡಿಪ್ಲೊಮಾ 
ವಿದ್ಯಾರ್ಥಿಯಾಗಿದ್ದ ಮಿತ್ರ ಯಜ್ಞೆ "ಶ್ವರ ಷಾ ಒಮ್ಮೆ ಸೇನಗುಸ್ಮರ ಹಳ್ಳಿಗೆ ಬಂದಿದ್ದ. 
ಈತನ ಚಿತ್ರಗಳು ಗುಪ್ತರಿಗೆ ಮತ್ತೂ ಸ್ಫೂರ್ತಿ ಕೊಟ್ಟಿವೆ. ತಾನೂ ಕಲಾನಿದನಾಗಲೇ 
ಬೇಕೆಂದು ಅಂದೇ ಈ ಯುವಕ ನಿರ್ಧರಿಸಿದ. 

ಆ ಕಾಲದಲ್ಲಿ ಕೆಲಾಶಾಲೆಗೆ ಸೇರುವವರಿಗೆ ಯಾರೂ ಪ್ರೋತ್ಸಾಹ ಕೊಡುತ್ತಿರಲಿಲ್ಲ. 
ಕೆಲಸವಿಲ್ಲದೆ. ಸೋಮಾರಿಯಾಗುವರೆಬ ಭಾವನೆ ಇತ್ತು. ಇದಕ್ಕಾಗಿ ಇವರ ಮನೆ 
ಯವರೂ ಸೇನಗುಪ್ತರನ್ನು ಅಡ್ಡಿಮಾಡಿದರು. ಡಾಕ್ಟರು ಇಲ್ಲವೇ ವಕೀಲನಾಗಲಿ 
ಎಂದೇ ಒತ್ತಾಯಿಸಿದರು. ಆದರೆ ಅವರೆಲ್ಲರ ನಿರುದ್ಧ ಚಿತ್ರಕಲಾಭ್ಯಾಸ ನಡೆಸಲು 
ಕಲ್ಪತ್ತದೆ ಕಡೆ ಹೊರಟರು. 300 ಮೈಲಿಗಳ ದೂರದ ಕಲ್ಪತ್ತೆಗೆ ಈ ಯುವಕ ಹೇಗೋ 


ಕೆಲಾನಿಡೆ ಸೇನಗುಪ್ಮ ೧೭ 


ಬಂದ. ಜೇಬಿನಲ್ಲಿ ಒಂದು ಪುಡಿಕಾಸೂ ಇರಲಿಲ್ಲ. ತಂದೆ ಬೇಕೆಂದೇ ಹಣಕೊಡಲಿಲ್ಲ. 
ಹೀಗಾದರೂ ಮಗ ಮನೆಗೆ ಹಿಂದಿರುಗಿಯಾನು ಎಂದು ಶೆಂದೆತಾಯಿಗಳ ಅನಿಸಿಕೆ. 
ಐದುವರ್ಷಗಳ ಕಲಾಶಾಲೆಯಲ್ಲಿ ಕಲಿಕೆ. ಮೈಗೆ ಸರಿಯಾದ ಬಟ್ಟೆ ಇಲ್ಲ. ಕೈಲಿ 
ಹಣವಿಲ್ಲ... ಸೋದರಮಾವನ ಮನೆಯೇ ಆಶ್ರಯ. ಏಳೆಂಟು ರೂಪಾಯಿಗಳ 
ವಿದ್ಯಾರ್ಥಿ ನೇತನದಕ್ಲೇ ದಿನ ತಳ್ಳಬೇಕು. ಹೋರಾಟದಲ್ಲೂ ಕಲಾಶಿಕ್ಷಣ ಮುಗಿಸಿದರು. 
ಫ್ರೆಸ್ಕೊ ಅಂಡ್‌ ಮ್ಯೂರಲ್‌ ಸಪೈಂಬಿಂಗ್‌ನಲ್ಲಿ ಡಿಪ್ಲೊಮಾ ಗಳಿಸಿದರು. ಆಗ 
ಪ್ರಿನ್ಸಿಪಾಲರು ಮುಕುಲ್‌ ಡೇ (ಮುನಿಸಿ ಡೇ ಅವರ ಅಣ್ಣ). ರವೀಂದ್ರನಾಥ ಚಕ್ರವರ್ತಿ 
ಅಧ್ಯಾಪಕರು... ಇವರೆಲ್ಲಾ ಅವಸೀಂದ್ರನಾಥಠಾಕೂರರ ಶಿಷ್ಯರು... ನಂದಲಾಲ 
ಬೋಸರ ಶಿಷ್ಯ ಸತ್ಯೇಂದ್ರನಾಥ ಬಂದೋಪಾಧ್ಯಾಯ ಕಲಾ ಶಿಕ್ಷಕರಾಗಿದ್ದರು. 
ಸೇನಗುಪ್ಕರ ಸಹಪಾಠಿಗಳಲ್ಲಿ ಇಬ್ಬರು ಹೆಸರಿಸುವಂತಹ ಕಲಾವಿದರು ಇದ್ದರು. 
ತಾರಾಪಾಲ ಬೆಸ್ಟಾಸ್‌ ಮತ್ತು ಅಮೂಲ್ಯಭೂಷಣ. ಸೇನಗುಪ್ಮರು. ಡಿಪ್ಲೊಮಾ 
. ಗಳಿಸಿದ ಮರುವರ್ಷದಸ್ಗೇ ಅಕಾಡೆಮಿ ಆಫ್‌ ಫೈನ್‌ ಆರ್ಟ್ಸ್‌ ಸ್ವರ್ಣ ಪದಕ ಇವರ 
« ಸಂಕೀರ್ತನ ಚಿತ್ರಕ್ಕೆ ದೊರಕಿತು. ಇವರ ಚಿತ್ರಗಳು ಪ್ರವಾಸಿ, ಮಾಡ್ರನ್‌ ರೆವ್ಯೂ, 
ಭಂಗತ್ರೀ ಮುಂತಾದ ಮಾಸಿಕಗಳಲ್ಲಿ ಪ್ರಕಟವಾದವು. ಇವರು ರಜಾ ದಿನಗಳಲ್ಲಿ ಹಳ್ಳಿ 
ಯಲ್ಲಿರಲಿ ಅಥವಾ ಕಲ್ಕತ್ತದಲ್ಲಿರಲಿ ಬಿಡುವಿಲ್ಲದೆ ರೇಖಾಚಿತ್ರಗಳನ್ನೂ ನಿಸರ್ಗಚಿತ್ರ 
ಗಳನ್ನೂ ಬಿಡಿಸುತ್ತಿದ್ದರು. ಅಸ್ಸಾಂನ ರಮಣೀಯ ನಿಸರ್ಗದ ನಡುವೆ ಕುಳಿತು ಚಿತ್ರ 
ಬಿಡಿಸಿಕೊಂಡು ಬಂದರು. ಎರಡನೇ ಮಹಾ ಯುದ್ಧ ಪ್ರಾರಂಭವಾದ ಸಮಯ 
ಕಲ್ಪತ್ತದಲ್ಲಿ ಅಮೆರಿಕದ ಸ್ಫನಿಕರು ತಂಗಿದ್ದರು. ಇವರಿಂದಾಗಿ ತಿನ್ನುವ ಸದಾರ್ಥ ಬೆರೆ 
ಏರಿತ್ತು. ಗುಪ್ತರ ಜೀವನವು ಕಷ್ಟದಲ್ಲೇ ಸಾಗಿತ್ತು. | 

ನಂತರ ಇನರು ಕೆಲಸ ಹುಡುಕಿಕೊಂಡು ಕಲ್ಪುತ್ತ ದಿಂದ ಬೊಂಬಾಯಿಗೆ ಬಂದರು. 
ಇಲ್ಲಿ ಇವರ ಮತ್ತೊಬ್ಬ ಸೋದರಮಾವ ವಿಭೂತಿ ಭೂಷಣ ಸೇನಗುಪ್ತ ಇವರಿಗೆ ನೆರವು 
ನೀಡಿದರು. ಜಾಹಿರಾತು ಕಂಪನಿಯೊಂದರಲ್ಲಿ ಒಂದೆರಡು ತಿಂಗಳು ಕೆಲಸಮಾಡಿದರು. 
ನಂತರ ರತನಬಾಟ್ರಿ ಸ್ಟುಡಿಯೋವಿಗೆ ಸೇರಿಕೊಂಡರು. ಪುರಾಣ ಕಥಾಚಿತ್ರಮಾಲಿಕೆಯ 
ರಚನಾಕಾರ್ಯದಲ್ಲಿ ಕೆಲಸ ನಿರ್ವಹಿಸಿದರು. ಅಗ ಕಮ್ಯೂನಿಸ್ಟ್‌ ಸಾಂಸ್ರ ತಿಕ 
ಸಂಸ್ಥೆಯ ಸದಸ್ಯರೂ ಆದರು. ಇಲ್ಲೆ ರವಿಶಂಕರ” ಸೋದರ ಸಚೀನಶಂಕೆರ್‌, ಶಾಂತಿ 
ವರ್ಧನ ಮುಂತಾದ ಖ್ಯಾತ ನೃತ್ಯ ಗಾರರೂಡನೆ ಲೆತು ನಾಟಕ ನೃತ್ಯಗಳ ಅಭ್ಯಾಸ 
ಕುದುರಿಸಿಕೊಂಡರು. ಈ ಗುಂಪಿನಲ್ಲಿ ಪ್ರಸಿದ್ಧ ಚಿತ್ರಕಾರ ಚಿತ್ಕಪ್ರಸಾದ್‌ ಇವರಿಗೆ 
ಆತ್ಮೀಯ ಗೆಳೆಯರಾಗಿದ್ದರು. ಒಂದು ವರ್ಷ ಕಳೆವ ನಂತರ ಗುಪ್ತರ ಆರೋಗ್ಯ ಸರಿ 
ಯಿಲ್ಲದೆ ಕಲ್ಪತ್ತೆ ಗೆ ಮತ್ತೆ ಹಿಂದಿರುಗಿದರು. ಮಿತ್ರ ಕಲಾವಿದ ಸರ್ಯಲ್‌ಸೇನ್‌ ಅವರ 
ಸಂಗಡೆ ಕೂಡಿಕೊಂಡು ಚಿತ್ರರಚನೆಯನ್ನು ಮುಂದುವರಿಸಿದರು. ಯಾವ ಕೆಲಸವೂ 
ಇಲ್ಲ. ಪತ್ರಿಕೆಗಳಿಗೆ ಚಿತ್ರಬಿಡಿಸಿಕೊಂಡಬೇಕು ದಿನ ತಳ್ಳಬೇಕು. ಬಟ್ಟೆಗಳು ಅಷ್ಟ್ರಾಗಿರಲಿಲ್ಲ. 
ಸ್ವಯಂಪಾಕ. ಏಕಾಂಗಿಯಾಗಿ ಒಂದೆರಡು ವರ್ಷ ಕಲ್ಕತ್ತದ ಉಪನಗರವಾದ 

3 | 


೧೮ ಮಾನೆವಿಕ ಕರ್ಹಾಟಿಕ 


ಢಾಕುರಿಯದಲ್ಲಿ ಜೀವನ ಸಾಗಿಸಿದರು. 1947ರ ಆಗಸ್ಟ್‌ 15ರಂದು ಕಲ್ಬತ್ತದ ಹಿಂದೂ 
ಮುಸ್ಲೀಮರ ಮತೀಯ ಗಲಭೆ. ಸಾನಿರಾರು ಮುಸ್ಲೀಮರ ಹೆಣಗಳನ್ನು ಕೆಂಡ ಈ 
ಯುವ ಕಲಾನಿದನ ಹೃದಯ ಘಾಸಿಗೊಂಡಿತು,. 1948ರಲ್ಲಿ ಕಲ್ಪತೃದಿಂದ ಇವರು 
ಹಿಂದೆ ಕಲಾಭ್ಯಾಸಮಾಡಿದ್ದ ಜಲಪೈಗುರಿಗೆ ಹಿಂದಿರುಗಿದರು. ಚಿಕ್ಕಮ್ಮನ ಮನೆಯ 
ವಾಸ. ಅಲ್ಲಿಯ ಶಾಲೆಯಲ್ಲಿ ಕಲಾಧ್ಯಾಪಕರಾದರು. ಇವರ ತಂದೆ ನಿವೃತ್ತರಾಗಿ 
ಇವರೊಡನೆ ಸೇರಿಕೊಂಡರು. ಈ ವೇಳೆಗೆ ಇನರ ಓರ್ವ ತಂಗಿ ಲಗ್ರವಾಗಿ ಇನ್ನೊಬ್ಬಳು 
ತನ್ನ ದೊಡ್ಡೆ ಪ್ಪನ ಆಶ್ರಯದಲ್ಲಿದ್ದಳು. ತಾವು ಮೆಚ್ಚಿದ ಸಂಬಂಧಿಕರ ಹುಡುಗಿಯೊಡಕೆ 
ಲಗ್ನ ವಾಗದಿರಲು ಇವರ ಆರ್ಥಿಕ ಸ್ಥಿತಿಯೇ ಒಂದು ದೊಡ್ಡ ನೆನನಾಯಿತು. ಇದು 
ಇವರ ಜೇವನದಲ್ಲಿ ಒಂದು ದೊಡ್ಡ ನೋವನ್ನು ತಂದಿತು. ಆದರೆ ಈ ಆಘಾತದಿಂದ 
ಪಾರಾಗಲು ಮುಂಡೆ ಸೇಡು, ಸ್ಪರ್ಧೆ ಇವೆರಡೂ ಇವರ ಪ್ರಗತಿಗೆ ಕಾರಣವಾಯಿತು. 
ಜಲಸೈಗುರಿಯೆ ಕಲಾಶಾಲೆಯಲ್ಲಿ ಅನಿಲ್‌ ಎಂಬ ಮಿತ್ರನ ಸ್ನೇಹ ಗಾಢವಾಗಿ ಬೆಳೆಯಿತು 
ಅನಿಲ್‌ನ ತಂಗಿ ಮಗಳು ಅಭಯಳ ಭೇಟಿ ಸೇನಗುಸ್ಮರಿಗೆ ಆಗಾಗ ಆಗುತ್ತಿತ್ತು. ಅಕೆಯ 
ಗುಣ ಮೇಲಾಗಿ ಸೌಂದರ್ಯಕ್ಕೆ ಗುಪ್ತರು ಮಾರುಹೋದರು. ಇವರೀರ್ವರ ಪ್ರೇಮ 
ವನ್ನು ಕಂಡ ಮಿತ್ರ ಅನಿಲ್‌ ಅಭಯಳನ್ನು ಲಗ್ನವಾಗುನಂತೆ ಗುಸ್ತರಿಗೆ ಒತ್ತಾಯ. 
ಮಾಡಿದರು. ಸಂಸಾರ ತೂಗಿಸಲು ಆಗದಷ್ಟು ಕಡಿಮೆ ಪಗಾರದಲ್ಲೂ ಲಗ್ರವಾಗಲು 
ಒಪ್ಪಿದರು. ಯಾವ ವರದಕ್ಷಿಣೆಯನ್ನೂ ಸಡೆಯದೆ ಸರಳರೀತಿಯಲ್ಲಿ ಕಲ್ಪತ್ತೆಯಲ್ಲಿ ಹಿಂದೂ 
ಸೆದ್ಧತಿಯಂತೆ ಲಗ ವಾದರು. ಇವರ ಅತೆ ಮಾವಂದಿರು ಪೂರ್ವಪಾಕಿಸ್ತಾನದಿಂದ 
ಕಲ್ಪತ್ತೆಗೆ ಬಂದು ನಿರಾಶ್ರಿತರ ಆಶ್ರಯದಲ್ಲಿದ್ದರು. ಗುಪ್ತರು ಲಗ್ನ ಆದನಂತರ ಕಲ್ಕತ್ತ 
ದಿಂದ ಜಲಸೈಗುರಿಗೆ ಬಂದರು. ಪುಟ್ಟ ಸಂಸಾರ. ಇಣ್ಲೀ ಪುತ್ರನ ಜನನವಾಯಿತು ಅ 
ವೇಳೆಗೆ ಸಶ್ಚಿಮಬಂಗಾಳದ ಬರನ್‌ಪುರದಲ್ಲಿ ಕಲಾಧ್ಯಾಪಕವೃತ್ತಿಯೊಂದು ದೊರಕಿತು. 
ಇಲ್ಲೆ ಕೇವಲ ಎರಡೂವರೆ ವರ್ಷಗಳು ಮಾತ್ರ ಇದ್ದರು. ಈ ವೇಳೆಯಲ್ಲಿ ಅನೇಕ 
ಚಿತ್ರಗಳನ್ನು ರಚಿಸಿದರು. ಬಹುಪಾಲು ಕಲ್ಕತ್ತ. ಪತ್ರಿಕೆಗಳಲ್ಲಿ ಅವು ಪ್ರಕಟ 
ಗೊಂಡೆನು. | | 
1952ರಲ್ಲಿ ಬರೆಸ್‌ಪುರ ಬಿಟ್ಟು ಮಕ್ತೆ ಬೊಂಬಾಯಿಗೆ ಬಂದರು. ಹಿಂದೆ ಇವರು 
ಕೆಲಸಮಾಡುತ್ತಿ ದ್ದೆ ರತನಬಾಟ್ರ ಸ್ಟೂಡಿಯೋವಿಗೆ ಸೇರಿದರು. ಇಳ್ಲೇ ರಾಮಾಯಣ 
ಗ್ರಂಥದಿಂದ ಚಿತ್ರಗಳನ್ನು ಮಕ್ಕಳಿಗಾಗಿ ಚಿತ್ರಿಸಕೊಡೆಗಿದರು. ಇಲ್ಲಿ ಮೂರು ವರ್ಷ 
ಕಳೆದು ನಂತರ ಈ ಸ್ಟೂಡಿಯೋ ಬಿಟ್ಟು ಆಲ್‌ ಇಂಡಿಯಾ ಹ್ಯಾಂಡಿಕ್ರಾಫ್ಟ್‌ 
ಬೋರ್ಡ್‌ ನಡೆಸುತ್ತಿದ್ದ ಡಿಸೈನ್‌ ಸೆಂಟರಿಗೆ ಸೇರಿಕೊಂಡರು. ಇಲ್ಲಿಗೆ ಅವರ ಅಲೆದಾಟ 
ಮುಕ್ತಾಯಗೊಂಡಿತು. ಸ್ಥಿರತೆ ಜೀವನದಲ್ಲಿ ಮೂಡಿತು. ಇಲ್ಲಿ ಪ್ರಮುಖ ಡಿಸ್ಸೆನರಾಗಿ ' 
ಕೆಲಸ ಮಾಡತೊಡಗಿದರು. ಇದು ಇನರ ಅಲೆಮಾರಿತನಕ್ಕೆ ಮತ್ತೂ ಸಹಾಯ 
ಮಾಡಿತು ವಿವಿಧ ಸ್ಥಳಗಳಿಗೆ ಪ್ರವಾಸ ಮಾಡುವ, ಅನೇಕ ಕರಕುಶಲ ಕಲಾಕಾರರ 
ಪರಿಚಯ ಮಾಡಿಕೊಳ್ಳುವ ಸದವಕಾಶ ಇಲ್ಲಿ ದೊರಕಿತು. ಆಗ ಬೊಂಬಾಯಿ ಅರ್ಜ್‌ 


ತಾ ಖಾನ 2220223577 322ಾಹಾ 051 ಸಸ ರಾಣದವಧವಾವ ಘಾಮಾಕಾ ಘು ಸ ಹಟ ಕಾಸಾ ಕಾಪಾ ಫಯ ವಾ ಮಯಕ ಪಪ ಪಶು ನೀರ್‌ ನೀರ್‌ ನಾ 7 ನನಾದ 


ನೆಲಾವಿದೆ ಸೇನಗುಪ್ತ ೧೯ 


ಸೊಸೈಟಿಯ ಸದಸ್ಯರೂ ಆಗಿದ್ದ ರು ಇಲ್ಲಿ ಅನೇಕ ಚಿತ್ರಗಳು ಪ್ರದರ್ಶನಗೊಂಡವು. 
"ಕಾಳಿದಾಸ ಸಮಾರಂಭ” ಎಂಬ ಇವರ ಕೃತಿಗೆ ಜೈನ ಕಲಾಸ್ರದರ್ಶನದಲ್ಲಿ ಬಹುಮಾನ 
ದೊರೆಯಿತು. ಇವರ ಕೇರ್ತಿ ಮೆರೆಯಿತು. ಬೊಂಬಾಯಿಯ 13 ವರ್ಷಗಳ ಕಲಾ 
ಜೀವನ ಮರೆಯುವಂತಹುದಲ್ಲ. ರಾಜಾಸ್ತಾನ ಸೌರಾಷ್ಟ್ರ, ಕರ್ಚ್‌ ಮಧ್ಯಪ್ರದೇಶ, 
ಮಹಾರಾಷ್ಟ್ರ, ಗೋವಾಗಳ ಸಂದರ್ಶನ, ಕೆ ಲಾವಿದರ ಸಂಪರ್ಕ ಇವರಿಗಾಯಿತು. ಇದ 
ರಿಂದಾಗಿ ಇವರ ಚಿತ್ರಗಳಲ್ಲಿ ಆಯಾಪ್ರಾಂತೀಯ ಚೆಲುವ್ರೆ ಒಲವನ್ನು ಇವರು ಚಿತ್ರ 
ಗಳಲ್ಲಿ ತರುವಂತಾಯಿತು. 

ಇವರು ಸಂಯೋಗ ಚಿತ್ರಗಳನ್ನು ಹೆಚ್ಚು ರಚಿಸುತ್ತ ಬಂದಿದ್ದಾರೆ ಟಿಪ್ರಾ ಜಲ 
ವರ್ಣಗಳ ಬಳಕೆ ಇವರದು. ಜಪಾನಿ ಶೈಲಿ ತಂತ್ರವನ್ನೂ ರೂಢಿಸಿಕೊಂಡಿದ್ದಾರೆ. 
ಅಬನೀಂದ್ರನಾಥ ಠಾಕೂರರು ವಾಷ”ಮೆತೆಡ್‌ ಕರಗತ ಮಾಡಿಕೊಂಡಂತೆ ಸೇನಗುಸ್ಮರು ' 
ಅದನ್ನು ಅನುಸರಿಸಿದರು. ಸೇನಗುಪ್ತ ರ ಅತಿ ದೊಡ್ಡೆ ಕೃತಿ "ಪೀ ತಾಸಹುರಣ”, 


“ಸ್ಟೀಮರ್‌ ಅಟ «ಬಾಂಗ್ಲಡೇಶ', ಬಿಹಾರದ ಹೋಲೆಹಬ್ಬ, ಮೇಘ ಸಂದೇಶ, ರಾಮ 


ಲಕ್ಷಣ ಸೀತಾ, ಮೂಲನವಂಶ, ರಾಧಾಕೃಷ್ಣ, ಹೋಲಿ, ಬುದ್ಧನ ಜನನ, ಕೃಷ್ಣ ಜ್ಞಾನ, 
ಇಂಥ ಅನೇಕ ಚಿತ್ರಗಳು ಬೊಂಬಾಯಿನಲ್ಲಿ ವಿಕ್ರಯಗೊಂಡನು. 

1969ರಲ್ಲಿ ಬೊಂಬಾಯಿಸಿಂದ ಬೆಂಗಳೂರಿಗೆ ಇವರಿಗೆ ವರ್ಗವಾಯಿತು. ಇಲ್ಲಿ 
ಒಂಬತ್ತು ವರ್ಷಗಳ ಕಾಲ ಮುಖ್ಯ ಡಿಸೈ ನರಾಗಿ ಕೆಲಸ ಮಾಡಿದರು. ಅಲ್ಲಿದ್ದಾಗ 
ದಕ್ಷಿಣಭಾರತ ಪ್ರವಾಸಮಾಡುವ ಅವಕಾಶ ದೊರಕಿತು. ಕೇಂದ್ರಸರ್ಕಾರದ ಅದೇಶ 
ದಂತೆ ಲಕ್ಷದ್ವೀಪಕ್ಕೆ ತೆರಳಿ ಅಲ್ಲಿ ಮರದ ಕೆತ್ತನೆಯ ಪ್ರದರ್ಶನದಲ್ಲಿ ಪಾಲುಗೊಂಡರು. 
ಮರ, ದಂತ್ಯ ಶಿಲೆ ಲೋಹ, ಮಣ್ಣು ಬೊಂಬ್ಬು ಪೇಪರಸಲ್ಲ ಕರಕುಶಲ ಕರೆಗಾರಿಕೆಗೆ 


. ಸೇನಗುಸ್ನ ರು ಹೊಸ ಹೊಸ ಮಾದರಿಗಳನ್ನು ತಯಾರಿಸಲು ಸಷಿಸಲು ಕಾರಣ 


©) 
ಪುರುಷರಾದರು. ಇವರಿಂದ ಕರಕುಶಲ ಮಂಡಲಿ ಒಳ್ಳೆಯ ಕೊಡುಗೆಯನ್ನು ಪಡೆಯಿತು. 


ಇವರ ಚಿತ್ರಗಳಲ್ಲಿ ವೇಷಭೂಷಣ ಬಂಗಾಳದ್ದೇ ಮಹಾರಾಷ್ನದೆ€ ಎಂದು 


ಖಿ 
ಸ್ಪಷ್ಟವಾಗಿ ಗುರುತಿಸಬಹುದು. ಆಯಾ ಪ್ರದೇಶಗಳ ಸೊಬಗನ್ನು ಚೆನ್ನಾಗಿ ಅಭ್ಯಾಸ 


ಮಾಡಿದ್ದಾರೆ ಎಂಬುದು ಇವರ ಚಿತ್ರಗಳಲ್ಲಿ ವ್ಯಕ್ತವಾಗುತ್ತದೆ. ಇವರು ಈ ತನಕ 
ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಿತ್ರಗಳನ್ನು ರಚಿಸಿದ್ದಾರೆ. ಸೇನಗುಪ್ತ ರು ಚಿತ್ರ 
ಕಾರರು ಮಾತ್ರ ಅಲ್ಲ ಕೆನಿಗಳೂ, ಕತೆಗಾರರೂ, ಲೇಖಕರೂ ಆಗಿದ್ದಾರೆ. ಅನೇಕ 
ಇವರ ಲೇಖನಗಳು ಅಮೃತಬಜಾರ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ. ಬಂಗಾಳಿ ಚಲನ 
ಚಿತ್ರ ತಯಾರಕರಲ್ಲಿ ಅನೇಕರು ಸೇನಗುಪ್ತರ ಪರಮಮಿತ್ರರು. ರಾಜಕಸೂರ್‌, 
ಮಾಲಾಸಿನ್ಹ » ಕೆಶೋರ್‌ಕುಮಾರ್‌, ಉತ್ತ್ಸಮಕುಮಾರ್‌, ಬಾಸುಚಟರ್ಜಿ, ರಿಷಿ 
ಚಟರ್ಜಿ, ಪಾಸುಭಟ್ಟಾ ಚಾರ್ಯ, ಇವರೇ ಮೊದಲಾದವರ ವ್ಯಕ್ತಿ ಗಳ ಪರಿಚಯವನ್ನು 
ಬಂಗಾಳಿ ಪತ್ರಿಕೆಯೆ ಮೂಲಕ ಮಾಡಿಕೊಟ್ಟಿದ್ದಾರೆ. ಹಿಂದಿನ ಡಿಸೆಂಬರಿನಲ್ಲಿ ಪ್ರಸಿದೆ 
ಛಾಯಾಚಿತ್ರ ಚಿತ್ರನಿರ್ದೇಶಕರಾದ ನಿಮಾಯ್ಯ್‌ಘೋಷ್‌ ಅನರು ಮೈ ಸೂರಿಗೆ 


೨೦ ಮಾನೆನಿಕೆ ಕರ್ಣಾಭಕೆ 


ಬಂದಿದ್ದರು. ನಾನು ಅವರೂ ಕೂಡಿ ಮೈಸೂರು ವಿಶ ವಿದ್ಯಾನಿಲಯದ ನಜ್ರ 
ಮಹೋತ್ಸವದ ನೆನಪಿನ ಸಾಕ್ಷ್ಯಚಿತ್ರವನ್ನು ತೆಗೆಯುತ್ತಿದ್ದ ಸಂದರ್ಭ. ಇದು ಸೇನ” 
ಗುಸ್ಮರಿಗೆ ಹೇಗೋ ಗೊತ್ತಾಯಿತು. ಫಿಮಾಯ್‌ಘೋಷ್‌ ಅವರ ಪರಿಚಯವು 
ಅವರಿಗೆ ಇತ್ತು. ನಮ್ಮಿಬ್ಬರನ್ನು ಸೇನಗುಪ್ತರು ಅವರ ಮನೆಗೆ ಒಮ್ಮೆ ರಾತ್ರಿ ಊಟಕ್ಕೆ. 
ಆಹ್ವಾನಿಸಿದರು. ಅಚ್ಚುಕಟ್ಟಾದ ಮನೆ ವಿನಿಧೆ ರೀತಿಯ ಬಂಗಾಳಿ ತಿನಿಸು, ಅನೇಕ 
ರೀತಿಯೆ ಮೀನಿನ ಭಕ್ಷ್ಯ, ಸಸ್ಯಹಾರಿಯಾದ ನನಗೆ ಈ ಬಂಗಾಳಿಯರಿಬ್ಬರ ಊಟದ 
ಮೋಜು ನೋಡುವ್ರೆದರಲ್ಲಿಯೇ ತೃಪ್ತಿಯಾಯಿತು. ಅವರಿಬ್ಬರ ದೇಶಪ್ರೇಮ, ವಾತ್ಸಲ್ಯ, 
ಅವರ ಮಾತುಗಳಲ್ಲೇ ವ್ಯಕ್ತವಾಯಿತು. 

ಸೇನಗುಪ್ತರ ಚಿತ್ರಗಳು ಮೈಸೂರಿನಲ್ಲಿ ಕೆಲವು ಕಡೆ ಇವೆ. ಜಾನಪದ ವಸ್ತು 
ಸಂಗ್ರಹಾಲಯ ಛಾರತ ಭಾಷಾಮಂದಿರ, ರಾಮಕೃಷ್ಣ ಆಶ್ರಮ ಹಾಗೂ ಶ್ರೀ ವೆಂಕಟ 
ರಮಣಸ್ವಾಮಿಯ ದೇವಾಲಯಗಳಲ್ಲಿ ನೋಡಸಿಗುತ್ತವೆ. ಇವರ ಕಲೆಯ ಬೆಲೆಯನ್ನು 
ಅಳೆಯಲು ಈ ಕೃತಿಗಳೇ ಸಾಕು. ಮೈಸೂರಿನ ಒಂದು ಕೊನೆಯಿಂದ ಇನ್ನೊಂದು 
ಕೊನೆಗೆ ಬೈಸ್‌ಕಲ್ಲು ತುಳಿದು ಸಂಚರಿಸುವ ಅರವತ್ತೆರಡು ವರ್ಷದ ಈ ತರುಣ ಬಂಗಾಳಿ 
ಬಾಬು ಕೆಲವರಿಗೆ ಈಗಾಗಲೇ ಪರಿಚಿತ ವ್ಯಕ್ತಿ ಯಾಗಿದ್ದಾರೆ. ಈ ಇಳಿವಯಸ್ಸಿನಲ್ಲೂ 
ಯುವಕರನ್ನು ನಾಚಿಸುವ ದಿಟ್ಟ ನಿಲುವು ಕೆಚ್ಚು, ಕಾನು ಕಾಣಬಹುದಾಗಿದೆ. ಅತಿ ಆಸೆ 
ಯೊಂದು ಇಲ್ಲದಿದ್ದರೆ ಇವರ ಲಲಾಜೀನನ ಯುವಕ ಪೀಳಿಗೆಗೆ ಒಂದು ಆದರ್ಶವಾಗು 
ತ್ತಿತ್ತು. ಈ ಹಿರಿಯ ಸಾಹಸಿ ಕಲಾವಿದರು ನಮ್ಮೊಂದಿಗೆ ಇರುವುದೊಂದು ಹೆಮ್ಮೆಯ 
ಸಂಗತಿ. ಆದರೆ ಹತ್ತು ವರ್ಷಗಳ ಕಾಲ ಕನ್ನಡನಾಡಿನಲ್ಲಿದ್ದೂ ಕನ್ನಡ ಓದು ಬರಹ 
ಮಾತುಗಾರಿಕೆ ಬರದಿರುವೈದು ಒಂದು ದೊಡ್ಡೆ ಕೊರತೆ. ಈಗಲಾದರೂ ಕನ್ನಡ ಭಾಷೆ 
ಕಲಿತು ನಮ್ಮೊಡನೆ ಬಾಳುವಂತಾಗಲಿ. 


ನಿಂ. ಜಿ. ಬಸವರಾಜ 
ಭಾರತದ ಸಣ್ಣ ಕೃಗಾರಿಕಗಳ ರಫ್ತ್ತಗಳು 


ಭಾರತದ ಆರ್ಥಿಕಾಛಿವೈದ್ದಿಯಲ್ಲಿ ಸಣ್ಣಕ್ಸೆಗಾರಿಕೆಗಳು ಮಹತ್ವಪೂರ್ಣ 


fj 


ವಾದ ಪಾತ್ರವಹಿಸುತ್ತಿವೆ. ಈ ಕೈಗಾರಿಕೆಗಳು ಪ್ರಗತಿಯಾಗಬೇಕಾದರೆ ರಪ 


ಅಭಿವೃದ್ಧಿಯಾಗಬೇಕು. ಇದರಿಂದ. ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿ 
ಯಾಗುತ್ತನೆ,  ' ಉತ್ಪಾದನೆ ಹೆಚ್ಚುತ್ತ ದೈ ವಸ್ತುಗಳ ಗುಣಮಟ್ಟ ಶ್ರೇಷ್ಠ 


ವಾಗುತ್ತದೆ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯ ಗಳಿಸಬಹುದು, ಇತ್ತೀಚಿನ 
ನರ್ಷಗಳಲ್ಲಿ ೈಗಾರಿಕಾವಲಯದ ಉತ್ಪಾ ದನೆ ಮತ್ತು ರಸ್ರ ಪ್ರಮಾಣ ಹೆಚ್ಚು ವಲ್ಲಿ 
ಸಣ್ಣ ಕ್ಸ ಗಾರಿಕೆಗಳು ಪ್ರಮುಖ ಪಾತ್ರ ವಹಿಸಿವೆ. ಆ ಆರನೇ ನ 
ಕ (1980-85)ಯ ಕರಡಿನ ಪ್ರಕಾರ, 1974-80ರ ವೇಳೆಯಲ್ಲಿ ಕೈಗಾರಿಕೆ 
ಗಳ ರಫ್ತು, 538 ಕೋಟಿ ರೂಪಾಯಿಗಳಿಂದ 1050 ಕೋಟಿ ರೂಪಾಯಿಗಳಗೆ 
ಹೆಚ್ಚಿದೆ. ರಫ್ತು ಅಭಿವೃದ್ಧಿ ಸರಿಷತ್ತುಗಳು ಪ್ರಕಟಿಸಿರುವ ಅಂಕಿ-ಅಂಶಗಳ ಪ್ರಕಾರ 
| ಸಣ್ಣ ಕೈಗಾರಿಕೆಗಳ ರಫ್ತು 1978-79ರ 053 ಕೋಟಿ ರೂಪಾಯಿಗಳಿಂದ 1979- 
90ರ ವೇಳೆಗೆ 1044 ಕೋಟ ರೂಪಾಯಿಗಳಿಗೆ ಏರಿದೆ, 


ಸಣ್ಣ ಕೈಗಾರಿಕೆಗಳು ರಸ್ತ ಮಾಡುವ ವಸ್ತು ಗಳು ; 


ಭಾರತದ ಸಣ್ಣ ಕ್ಸ ಗಾರಿಕೆಗಳು ಇಂದು ಇಂಜಿನಿಯರಿಂಗ್‌ ವ ವಸ್ತುಗಳು, ಮೂಲ 
ರಸಾಯನಿಕಗಳು ರಸಾಯನಿಕ ವಸ್ತುಗಳು, ಪ್ಲಾಸ್ಟಿಕ್‌ ಉತ್ಸಾ ನದನೆಗಳು, ಪಾದರಕ್ಷೆ 
ಗಳು, ಆಹಾರ ಪದಾರ್ಥಗಳು ಮತ್ತು ತಿನಿಸುಗಳು ಸಾಗರೋತ್ಸನ್ನಗಳು, ರೇಯಾನ್‌ 
ಸಿಂತೆಟಕ್‌ ಉಡುಗೆಗಳು, ಉಣ್ಣೆ ಬಟಿ ರೈಗಳು ಕ್ರೀಡಾವಸ್ತುಗಳು, ತಂಬಾಕಿನ ಉತ್ಪಾದನೆ 
ಗಳ್ಳು ಮುಂತಾದವುಗಳನ್ನು ಉತ್ಪಾದಿಸಿ. ಹೊರದೇಶಗಳಿಗೆ ರಫ್ರ ಮಾಡಲಾಗಿ ದ್ದೆ 
ಅಲ್ಲದೆ ಈ ಸ್ಸೆಗಾರಿಕೆಗಳೇ : ಜ್‌ ರೇಡಿಯೋ, ಟ್ರಾನ್ಸಿಸ್ಟರ್‌, ದೂರದರ್ಶಕ 
ಗಳು, ವಾರ್ನಿಷ್‌, ಬಣ್ಣ ಗಳ್ಳು ಯಂತ್ರೊ (ಸಕರಣಗಳು, ಬೈಸಿಕಲ್‌ ಮತ್ತಿ ತರ ಬಿಡಿ 


ಭಾಗಗಳನ್ನೂ ಹೊರನೇಶಗಳಿಗೆ ರಫು , ಮಾಡಲಾಗುತ್ತಿದೆ. 


೨೨ ಮಾನವಿಕ ಕರ್ಣಾಬೆಕ 


ಭಾರತದ ಒಟ್ಟು ರಫ್ತಿನಲ್ಲಿ ಸಣ್ಣ ಕೈಗಾರಿಕೆಗಳ ಪಾಲು: 


ಭಾರೆತದೆ ಒಟ್ಟು 


ಸಣ ಕೈಗಾರಿಕೆಗಳ ಸಣ ಶೈಗಾರಿಕೆಗಳ 
ತ ಖಿ ₹9 ವಿ 


ನಿಸಿ ರಫು, ಗಳು ರಫ್ತು ಗಳು ಹಾಲು 
1972-73 1,970.83 305.79 15.5% 
1973-74 2,523.40 383.16 15.60 
1974-75 3,304.14 540.71 16.40 
1976-77 $142.7] 765.83 14.89% 
1977-78 5.407.87 844.82 15.62% 
1978-79 5,726.26 953.55 16.650 
1979-80 6,424.57 1,043.55 16.24%, 





ಮೂಲ : 1980-819 ನರದಿ ಸಣ್ಣ ಕೈಗಾರಿಕೆಗಳ ಅಭಿನೃದ್ಧಿ ಸಂಸ್ಥೆ, ನವದೆಹಲಿ ಪುಟ $4 
ಮೇಲೆ ತಿಳಿಸಿದ ಅಂಕಿ-ಅಂಶಗಳಲ್ಲದೆ, ಹಲವು ಸಣ್ಣ ಕ್ಸ ಗಾರಿಕೆಗಳೆ ವಸುಗಳು ಪರೋಕ್ಷ 
ವಾಗಿ ವ್ಯಾಪಾರಿ ರಫ್ರ ದಾರರ, ರಫು ಮಳಿಗೆಗಳ, ಮತ್ತು ಇತರ ರಸಪ್ಪದಾರರ 
ಮೂಲಕ ವಿದೇಶಿ ಮಾರುಕಟ್ಟೆಗೆ ರಫ್ತಾಗುತ್ತಿವೆ. ಆಲ್ಲದೆ ಸಣ್ಣ ಕೈಗಾರಿಕೆಗಳ ಬಿಡಿ 
ಭಾಗಗಳು ಭಾರೀ ಕೈಗಾರಿಕೆಗಳ ವಸ್ತುಗಳ ಮೂಲಕ ನಿದೇಶಿ ಮಾರುಕಟ್ಟ ಗೆ ರಫ್ತಾಗು 
ತ್ರಿವೆ. ರಫ್ತ್ರ, ಅಭಿವೃದ್ಧಿ ಸಮಿತಿಯೆ ಆಂದಾಜಿನ ಪ್ರಕಾರ ಸಣ್ಣ ಕ ಗಾರಿಕೆಗಳು 
1984-85ರ ವೇಳೆಗೆ ಜಸ 2000 ಕೋಟಿ ರೂಪಾಯಿಗಳಷ್ಟು ವಸ್ತುಗಳನ್ನು 
ರಫ್ರ ಮಾಡಲು ಸಾಧ್ಯ ವಾಗಬಹುದು. ಭಾರತದ ಸಣ್ಣ ಕೈಗಾರಿಕೆಗಳ sy ಅಭಿವ ದ್ಧಿ 
ಯಲ್ಲಿ ಕೆಲವು « ಅಡಚಣೆಗಳಿವೆ. ಅವ್ರೆಗಳೆಂದರೆ : (1) ಭಾರತದ ಸಣ್ಣ ಕ್ಸ್‌ ಗಾರಿ 
ಕ್ಯೋದ್ಯ ಮಿಗಳು ರಫ್ತು, ಅಭಿವೃದ್ಧಿ ಗೆ ಹೆಚ್ಚು ಆಸಕ್ತಿ ತೋರದೆ ಇರುವುದು "(0 ಸಣ್ಣ 
ಕ್ಸ ಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ಸು "ಗಳ ಕೊರತೆ (3) ವಿಶಾಲವಾದ ದೇಶೀಯ | 
ಮಾರುಕಟ್ಟೆ (4) ಸಾಲ ಸೌಲಭ್ಯದ ಕೊರತೆ (5) ಅಂತರ ರಾಷ್ಟ್ರೀಯ ಮಾರು 
ಕಟ್ಟೆಯಲ್ಲಿ "A ಕ್ಸೆಗಾರಿಕೆಗಳ ವಸ್ತುಗಳ ಬಗ್ಗೆ ಸಾಕಷ್ಟು ಜಾಹೀರಾತು ಇಲ್ಲದೆ ಇರು 
ವುದು (6) ಸಣ್ಣ ಕೈಗಾರಿಕೋದ್ಯಮಿಗಳು ಮತ್ತು ರಫ್ತು, ಅಭಿವೃ ದ್ಧಿ ಪರಿಷತ್ತುಗಳ 
ಮಧ್ಯೆ ಸಾಕಷ್ಟು ಸಂಪರ್ಕ ಇಲ್ಲದೇ ಇರುವುದು (7) ತಾಂಕ್ರಿಕ ಜ್ಞಾ ನದ ಕೊರತೆ 
(8) ಆಥಿಕ ಯಂತ್ರೋಪಕರಣಗಳ ಕೊರತೆ (9) ಅಂತರರಾಸ್ಟ್ರಿ ಯ ಮಾರು 
ಕಟ್ಟೆಯ ಸ್ಥಿತಿ-ಗತಿಗಳ ಜ್ಞಾ ನ ಸಣ್ಣ ಕ್ಸಿ ಗಾರಿಕೋದ್ಯಮಿಗಳಿಗೆ ಇದೆ ಇರುವುದು 
(10) ಬಿಗಿ "ವ್ಯಾಪಾರ ನೀತಿಯನ್ನು ನಲ್ಲಾ ದೇಶಗಳೂ ಪಾಲಿಸುತಿ 3 ರುವುದು ಮುಂತಾ 
ದನಗಳು. ಈ ಅಡಚಣೆಗಳು ನಿವಾರಣೆಯಾದರೆ ಸಣ್ಣ ಕೈಗಾರಿಕೆಗಳ ರಫ್ತು ಅಭಿ 
ವೃದ್ಧಿಗೆ ಅನುಕೂಲವಾಗುತ್ತದೆ. 


ಭಾರತದ ಸಣ್ಣ ಕೈಗಾರಿಕೆಗಳ ರಫ್ತುಗಳು ೨.್ಟಿ 


ಸಣ್ಣ ಕೈಗಾರಿಕೆಗಳ ನಸ್ತುಗಳ ಅಭಿವೃದ್ಧಿಗೆ ಅನುಸರಿಸಜೇಕಾದ 
ಆಗತ್ಯ ಕ್ರಮಗಳು: 
(1) ಭಾರತದ ಸಣ್ಣ ಕೈಗಾರಿಕೆಗಳ ವಸ್ತುಗಳಿ 


ಖಾ 


6 


ಚ್ಚು ಬೇಡಿಕೆಗಳನ್ನುಂಟು 
ಮಾಡಲು ಆಗ್ಲೇಯೆ ಏಸಿಯಾ ರಾಷ್ಟ್ರಗಳು, ಆಫ್ರಿಕಾ ರಾಷ್ಟ್ರಗಳು ಮತ್ತು ಲ್ಯಾಟಿನ್‌ 
ಅಮೇರಿಕಾ ರಾಷ್ಟ್ರಗಳು ಮುಂತಾದ ಅಭಿವೃದ್ಧಿ ಶೀಲ ರಾಷ್ಟ್ರಗಳಲ್ಲಿ ಈ ಕ್ಸ ಗಾರಿಕಗಳು 
ತೆಯಾರಿಸುನ ಯಂತ್ರೋಪಕರಣಗಳು, ಬಿಡಿಭಾಗಗಳ ಬಗ್ಗೆ ವ್ಯಾಪಾರ ಜಾಹೀರಾತು 
ನೀಡುವುದು ಸರಿಣಾಮಕಾರಿಯಾಗಬಲ್ಲುದು. ಇದೇ ರೀತಿಯಾಗಿ ಅರಬ್ಬೀ ರಾಷ್ಟ್ರಗಳ 
ಮಾರುಕಟ್ಟೆ ಯಲ್ಲಿಯೂ ಹೆಚ್ಚು ಬೇಡಿಕೆಯನ್ನು ಸಡೆಯಲು ವ್ಯಾಪಕ ಕ್ರಮ ತೆಗೆದು 
ಕೊಳ್ಳೆ ಬೇಕು. 

(2) ಯೂರೋಪ್‌ ಆರ್ಥಿಕ ಸಮುದಾಯದಿಂದ ಹೆಚ್ಚಾಗಿ ಇದರೆ ಸದಸ್ಯ 
ರಾಷ್ಟ್ರವಾದ ಪಶ್ಚಿಮ ಜರ್ಮನಿಯಿಂದ ಬೈಸಿಕಲ್‌, ಕೊಳವೆಗಳು, ತಿರುಪುಗಳು, 
. ನಾಜೂಕಾದ ಉಡುಗೆಗಳಿಗೆ ಭಾರೀ ಬೇಡಿಕೆಯಿದೆ. ಈ ಸಮುದಾಯದ ಇತರ ರಾಷ್ಟ್ರ 
ಗಳಿಂದಲೂ ಹೆಚ್ಚು ಬೇಡಿಕೆ ಗಳಿಸಲು ಉಭಯ ರಾಷ್ಟ್ರಗಳ ವ್ಯಾಪಾರಿ ಒಪ್ಪಂದಗಳು 
ನೆರವಾಗಬಲ್ಲವು. ಈ ರಾಷ್ಟ್ರಗಳು ಇಷ್ಟಪಡುವ ವಸ್ತುಗಳ ಉತ್ಪಾದನೆಯನ್ನು ಸಣ್ಣ - 
ಕ್ಸ ಗಾರಿಕೆಗಳ ಮೂಲಕ ಪ್ರಾರಂಭಿಸಬೇಕು. ಉದಾ ! ಜಮಖಾನಗಳು, ಅಮೂಲ್ಯ 
ವಾದ ಮುತ್ತುರತ್ಸಗಳ ಮತ್ತು ಬಂಗಾರದ ಒಡವೆಗಳು, ಆಧುನಿಕ ಉಡುಗೆಗಳು, 
ಯಂತ್ರಗಳ ಬಿಡಿ ಭಾಗಗಳು, ಮೂಲ ರಸಾಯನಿಕಗಳು, ಇಂಜಿನಿಯರಿಂಗ್‌ ಸಾಮಗ್ರಿ 
ಗಳು, ಸ್ಟೆ ಕಲ್ಲುಗಳು, ಗೋಡಂಬಿ ಬೀಜದಿಂದ ತಯಾರಿಸಿದ ತಿನಿಸುಗಳು ಹಾಗೂ ಇತರ 
ಡಬ್ಬಿಯ ಆಹಾರ ಪದಾರ್ಥಗಳು ಮುಂತಾದ ಪದಾರ್ಥಗಳಿಗೆ ಬೇಡಿಕೆ ಈ ರಾಷ್ಟ್ರಗಳಿಂದ 
ಇರುವುದರಿಂದ ವ್ಯಾಪಾರ ಒಸ್ಸಂದಗಳನ್ನು ಮಾಡಿಕೊಳ್ಳು ವುದು ಒಳ್ಳೆ ಯದು. 

(3) ಸಣ್ಣ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳು ನಾಜೂಕಾಗಿ ಇರಲು 
ಮತ್ತು ಶ್ರೇಷ್ಠ ಗುಣಮಟ್ಟದಿಂದ ಇರಲು ನವೀಕೃತ ಯಂತ್ರೋಪಕರಣಗಳನ್ನು ಉಪ 
ಯೋಗಿಸಬೇಕು. ಪ್ರಮುಖವಾಗಿ, ರಫ್ತು ಮಾಡುವ ವಸ್ತುಗಳಿಗೆ ಹೆಚ್ಚು ಗಮನ 
ನೀಡಬೇಕು. 

(4) ರಫ್ತು ಮಾಡುವ ಸಣ್ಣ ಕೈಗಾರಿಕೆಗಳಿಗೆ ಸಾಕಷ್ಟು ಕಚ್ಚಾ ವಸ್ತುಗಳನ್ನು. 
ಪೂರೈಕೆ ಮಾಡೆಬೇಕು. ಸಾಲ ಸೌಲಭ್ಯ ಬೇಕಾದಾಗ ದೊರಕಬೇಕು. ವಿದ್ಯುಚ್ಛಕ್ತಿ ಯ 
ಕಡಿತನನ್ನು ಈ ಕ್ಸ ಗಾರಿಕೆಗಳಿಗೆ ಮಾಡಬಾರದು. ಹ ಕ್ಸೆ ಗಾರಿಕೆಗಳಿಗೆ ಬೇಕಾಗುವ 
ಕಚ್ಚಾ ವಸ್ತುಗಳು ಸರ್ವಕಾಲದಲ್ಲೂ ದೊರೆಯಲು ಸರಕಾರವು ಕಾಪು ದಾಸ್ತಾನು 
ಮಾಣಿ, ಬೇಕಾದಾಗ ಪೂರೈಕೆ ಮಾಡಬೇಕು, ಈ ಕ್ಲೌಗಾರಿಕೆಗಳಿಗೆ ಬೇಕಾಗುವ ಹಣ 
ಕಾಸು ರಿಯಾಯಿತಿ ಬಡ್ಡಿ ದರದಲ್ಲಿ, ಮಧ್ಯಾವದಿ ಸಾಲದ ರೂಪದಲ್ಲಿ ದೊರಕಬೇಕು. 
ರಫ್ತು_ಆಮದು ಬ್ಯಾಂಕ್‌ ಈ ಮಧ್ಯಾವದಿ ಸಾಲವನ್ನು ಪೂರೈಕೆ ಮಾಡಬೇಕು. 
ವಾಣಿಜ್ಯ ಬ್ಯಾಂಕುಗಳು ಅಲ್ಪಾವಧಿ ಸಾಲವನ್ನು ಸಕಾಲದಲ್ಲಿ ಪೂರೈಕೆ 


eet 


೨೪ ಮಾನವಿಕ ಕರ್ಣಾಬೆಕೆ 


ಮಾಡಲು ಬ್ಯಾಂಕ್‌ ನೀತಿಯನ್ನು ರೂಪಿಸಬೇಕು. ರಪ್ತು ಮಾಡಿದ ವಸ್ತುಗಳಿಂದ 
ಬರುವ ಸ ಸಂದಾಯೆ ಈ ಕ್ಸ ಗಾರಿಕೆಗಳಿಗೆ ಟಗ ಆಗುವಂತೆ ರಸ್ತ pe 
ಬ್ಯಾಂಕ್‌ ನೋಡಿಕೊಳ್ಳ ಬೇಕು. 

(5) ಸಣ್ಣ ಕ ಗಾರಿಕಗಳಿಗೆ ಬೇಕಾಗುವ ಯುತ್ರೋಪಕಕೊಗಳನ್ನು ಆಮದು 
ಮಾಡಿಕೊಳ್ಳ ಲು ಸುಂಕರಿಯಾಯಿತಿ ಅವಶ್ಯಕ. ಯಂತ್ರೋಪಕರಣಗಳ ಪೂರ್ಸೆಕೆ 
ಸರಕಾರೀ ಸ ಸಂಸ್ಥೆಗಳ ಮೂಲಕ ಸುಸೂತ್ರವಾಗಿ ಸಿ| 

(6) ಸಾಗಕೋತ್ಸನ ಗಳನ್ನು ಸಂಸ್ಕರಿಸುವ ಸಣ್ಣ ಕ್ಲೆ ಗಾರಿಕೆಗಳಿಗೆ ಬೇಕಾಗುವ * 
ಶೀತಲೀಕರಣದ ಯಂತ ತ ಮತ್ತು ಇತರ ಯಂತ್ರೊ ಗಳಿ ಅವಶ್ಯಕತೆಯನ್ನು 
ಪೂಕ್ಳಿಸಬೇಕು. ಸಾಗರೋಕ್ಸನ್ನಗಳ ತ ಭತ ಆಧುನಿಕ ವಸ್ತುಗಳನ್ನು 

ಉಸಯೋಗಿಸಬೇಕು. 

(7) ಸಣ್ಣ ಕೈಗಾರಿಕೆಗಳು ರಪ್ತು ವ್ಯಾಪಾರಿ ಬರುವ ತೊಡಕನ್ನು ನಿವಾರಿಸಿ 
ಕೊಳ್ಳಲು ತಮದೇ ಆದ ಸಹಕಾರೀ ಸಂಸ್ಥೆ ಗಳನ್ನು 'ರಚಿಸಿಕೊಳ್ಳುವುದು. ಉತ್ತಮ. 
ಜಭರಿದ ವಃ ಸ್ಮುಗಳ ವಿತರಣಾ ವೆಚ್ಛ ದಲ್ಲಿ" ಉಳಿತಾಯವಾಗುತ್ತದೆ. ಅಲ್ಲದೆ ಪ್ರ 
ಸಹಕಾರೀ ಸಂಸ್ಥೆ ಯಿಂದ ರಫ್ತು ಚಕ! ವು ಸ್ತುಗೆಳನ್ನು ಪ ಟ್ಟ ರೂಪದಲ್ಲಿ ಜಾಹೀರಾತು 
ಮಾಡುವುದರಿಂದ. ಜಾಹೀರಾತು ವೆಚ್ಚ ದಲ್ಷಿಯೂ ಭನನ: ಜಿ 

(8) ಸಣ್ಣ ಕೈಗಾರಿಕೆಗಳ ವಸ್ತು ಗಳ ರಫ್ತು ಅಭಿವೃದ್ದಿಗಾಗಿ ಇರುವ ರಫ್ತು 
ಅಭಿವೃದ್ಧಿ ಪರಿಷತ್ತುಗಳು, ರಫ್ರು ಅಭಿವೃದ್ಧಿ ಸೇವಾ ಸಂಸ್ಥೆಗಳು, ಸ್ಟೇಟ್‌ ಟ್ರೇಡಿಂಗ್‌ 
ವ, ಅ ಅಭಿವೃದ್ಧಿ ನಿಗಮ, ಸಣ್ಣ 'ಫ ಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ಮುಂತಾದ 
ಸರಕಾರದ ಸ ಸಂಸ್ಥೆ ಗಳಲ್ಲ “ಸರಸ್ಪರ ಸ ಕ್ಕ ಕೇ ಈ ಸಂಸ್ಥೆಗಳು 
ಅಂತರರಾಷ್ಟ್ರೀಯ ಸಾರುಸಟ್ಟಿಗಳ ಮೂಲಕ, ಬುಲೆಟಿನ್‌ಗಳ ಮೂಲಕ, ಕೀಡಿಯೋ 
ಮೂಲಕ ತಿಳಿಸುತ್ತಾ ಇರಬೇಕು. 

ಮೇಲೆ ತಿಳಿಸಿದ ಅಗತ್ಯ ಕ್ರಮಗಳನ್ನು ಅನುಸರಿಸುವುದರಿಂದ ಮತ್ತು ಸಣ್ಣ 
ಕೈಗಾರಿಕೆಗಳು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಿ ಶ್ರೈಷ್ಠ ಗುಣ ಮಟ್ಟದ ವಸು. 
ಗಳನ್ನು ಉತ್ಯಾ A ಕಾಡ ಸಹಕಾರದೊಡನೆ ರಫ್ತು ಅಭಿನೃದ್ಧಿ ಯನ್ನ 
ಹೆಚ್ಚ ವನ್ನು PRES 


ಗ್ರಂಥ ಯಣ 


1 Govt. of India, Planning Commission, Draft Sixth Five 
Year plan (1960-85) p.199 

2 D.C. Small industries Development Organisation. 
Annual Report for 19-0-31. p.53 New Delhi 

3 D.C. Small Industries Development Organisation. 
Export and Thrive, An Elementary Guide. p.5 New Delhi 


ನಿ. ಎನ್‌. ಶೇಷಗಿರಿರಾವ್‌ 
ತ 
ರಾಮಕೃಷ್ಣ ದರ್ಶನ 


ಶ್ರೀ ರಾಮಕೃಷ್ಣರ (1835-1886) ಹೆಸರು ಇಂದು ಮನೆಮಾತಾಗಿದೆ. 
ಅಜೆ (ಯವಾದ (ಗಿ 11090101517), ನಾಸ್ತಿಕವಾದ (Atheism), ಸಂದೇಹ 
. ವಾದ (Scepticism) ವಿಷಯ ಲೋಲುಪ ಭೌತಿಕವಾದ (Gross 
Materialism) ಮುಂತಾದ ವಾದಗಳ ತನೆದೋರುವಿಕೆಯೆ ಪರಿಣಾಮವಾಗಿ 
ಆಧುನಿಕ ಕಾಲದಲ್ಲಿ ಉಂಟಾದ ನಂಬಿಕೆ ರಹಿತ ಬುದ್ದಿ ಗೆ ಉತ್ಕರವಾಗಿ ಆಧಾ ತೆ ಕತೆ 
ಯನ ತಂದವರು. ಶ್ರೀ ರಾಮಕ್ಕ ಷ್ಣ ರು. ಸಾರ್ವತ್ರಿಕ. ಸತ್ಯಗಳನ್ನು ಹರಡಿದ ೬ 
ತರು. ಅವರ ಜೀವನ ಆಧಾ ತ್ತಿ ಕತೆ (spir ituality)A ಮತ್ತೊಂದು ಹೆಸರು. 
ದೇವರನ್ನು ಕುರಿತ ಶ್ರ ದ್ದೆ, ಬ ಸ್ವಾರ್ಥಶ್ಯಾಗ ಗೃ ಸಚಾ ಸಿರಿತ್ರ ಕ್ರಿ ಆತ್ಮಾ ರ್ಪಣ- 
ಇವ್ರೆಗಳಿಗೆ ಇನ್ನೊ ತ ಹೆಸ ಶ್ರೀ 'ಜಮಸ್ನ ನ ರು ಎನ್ನು ವಷ್ಟ ರ ಮಟ್ಟ F ಅವರು 
ಪ್ರಸಿದ್ಧ ರಾಗಿದ್ದಾ 3 ಇಷ್ಟಾದರೂ 'ತಾನ್ಹೆ ಸವರ ಹು ಹೊಸ. ಧರ್ಮದ 
| ಸುಸ್ಥಾ ಪಕರೆಂದು ಹೇಳಿಕೊಡಿಲ್ಲ. ಪ್ರಸಿದ್ದ ತಾತ್ಮ್ವಿಕ ಬರಹಗಾರನಾದ ರೂಮೈ ನ್‌ 
ರೋಲಾಂಡ್‌ ಶ್ರೀ ರಾಮಕೃಷ್ಣ ರನ್ನು ‘The Messiah of Bengal "1 ಎಂದು 
ಕರೆದಿದ್ದಾನೆ. 

ಶ್ರೀ ರಾಮಕ್ಳ ಷ್ಣ ರದು ವಿಶಾಲವಾದ ಸಮರಸ ದ ಷ್ಟಿ. ್ಥ ಧರ್ಮ ' ಅನರಿಗೆ ಕೇವಲ 
ಪದಮಾತ್ರ ವಾಗಿರಲಿಲ್ಲ. ; ಸಂಪ್ರದಾಯದಿಂದ ಹಡೆದ ಗೌಸ್‌ ನಂಬಿಕೆಯೂ 
(008138) ಅದಾಗಿರಲಿಲ್ಲ. ಧರ್ಮ ಅವರ ಜೀವನದ ಉಸಿರಾಗಿತ್ತು. ಇಡೀ 
ಹು ಜನಾಂಗ ಒಂದು ಎಂದು ಅವರು ಸಾಕಾ: ನತ್ಯರಿಸಿಕೊಂಡಿದ್ದ ರು. ಪ್ರತಿಯೊಬ್ಬ 

ರಾನವನಲ್ಲೂ ಆವ್ಯಕ್ತವಾಗಿ ಅಡೆಗಿರುವ ದೈವೀಶಕ್ತಿ ಯನ್ನು ವ್ಯಕ್ತ ಸಟ 
ರುಕ್‌, ಪ್ರತಿಯೊಂದು ಧರ್ಮದ ಸಾಧನೆಯ ಗುರಿ ಎಂದು ಅವರು ನಂಬಿದ್ದರು, 
ದೇವರ ಪ್ರೇಮದ ಮತ್ತಿನಿಂದ ಅವರು ಹುಚ್ಚ ರಾಗಿದ್ದರು. ಅವರು ಭಕಿ ಎಂಬ 
ಅನುಲಿನಲ್ಲಿ ಸದಾ ಮುಳುಗಿರುತ್ತಿದ್ದರು. ದೇವರ ಮೇಲಿನ ಅವರ ಅಪರಿಮಿತ ಭಕ್ತಿ 
ಎಲ್ಲಾ ಭೇದಭಾವನೆಗಳನ್ನು ನುಂಗಿಬಿಡುತ್ತದೆ.. ಅವರು ಧೈರ್ಯ, ಭರವಸೆ ಸ್ಫೂರ್ತಿ 
ಗಳ ಪ್ರತೀಕವಾಗಿದ್ದರು, ಅವರಲ್ಲಿ ನಡೆ-ನುಡಿಯೆ ಸಾಮರಸ ನಿತು. ಅವರು ಪ್ರತಿ 


ಶಿ 
4 


೨೬ ಮಾನವಿಕ ಕರ್ಣಾಬಕೆ 


ಸಾದಿಸಿದ ಧರ್ಮವನ್ನು ಆ ಧರ್ಮ ಈ ಧರ್ಮ ಎನ್ನದೆ " ಮಾನವತಾಧರ್ಮ' ಎಂದೇ 
ಕರೆಯೆಬೇಕು. 

ಶ್ರೀ ರಾಮಕೃಷ್ಣರು ಸದಾ ಜ್ಞಾನಪ್ರಭೆಯಿಂದ ಬೆಳಗುತ್ತಿದ್ದರು. ಅವರಿಗೆ 
ಸುಮಧುರ ಕಂಠವಿತ್ತು. ಭಗವನ್ನಾಮ ಸಂಕೀರ್ತನೆ ಅವರ ಜೀವನದ "ಸೂ ರ್ತಿ ಬುಗ್ಗೆ 
ಯಾಗಿತ್ತು. ಅವರ ; ಸಸ್ಪಿ ಧಾನದಲ್ಲಿರುವುದೆಂದರೆ ಭಕ್ತಿ ರಸದಲ್ಲಿ ತಲ್ಲೀನರಾಗುವುದಾಗಿತು.. 
ಆಧ್ಯಾತ್ಮಿಕತೆಯ ಬಗ್ಗೆ ಅವರು ಅಧಿಕಾರಯುತವಾಗಿ ಮಾತನಾಡಬಲ್ಲವರಾಗಿದ್ದರು. 
ವಿಶ್ವದ ಸಕಲ ಆಗುಹೋಗುಗಳಲ್ಲ ಛ್ಲೂ ದೈನೀಶಕ್ತಿಯ ಕ್ಸ ವಾಡನಿದೆಯೆಂದು ಅವರು ದೃಢ 
ಹಃ ನಂಬಿದ್ದರು. ಅವರ ಕೇವಲ ನಾನ್ನಿದ್ಯಷ ಬಹು ದೊಡ್ಡೆ ಉಪದೇಶವಾಗಿತ್ತು.. 
ಅನರ ಉನ ಸದೇಶಗಳು ಮಾನವನ ಸಂಬೇಹ ಸಮಸ್ಯೆಗಳಿಗೆ ನೇರ ಉತ್ತರವನ್ನು ನೀಡಿ 
ಸಾಂತ್ರನಗೊಳಿಸುವ ಓಜಸ್ಸನ್ನು ಹೊಂದಿವೆ. ಅವರು ಬಹುದೊಡ್ಡ ಜಾ ಸ್ಲನಿಗಳಾಗಿ, 
PR ಇಡೀ ಮಾನವತೆ ತೆಯೆ ಒಳಿತಿಗಾಗಿ ತಮ್ಮ ಜೀವನವನ್ನು ಮಾಸಲಾಗಿಟ್ಟಿ 
ದ್ದರು. ಸರ್ವಧರ್ಮ ಸಮನ್ವಯವನ್ನು ಆಚರಿಸಿ ಫಾ ಇವರು, ಪ್ರಸಂಚದ 
ಧಾರ್ಮಿಕ ಇತಿಹಾಸದಲ್ಲಿ ಪ್ರಮುಖ ಸ್ಕಾ ನವನ್ನು ಳಿಸಿಕೊಂಡಿದ್ದಾರೆ. 

ಚೇತಿ ಸೂಯ Bd ೇಯವಾದದ ಎಟ ತೃಲಿನಲ್ಲಿ ಮುಳುಗಿದ್ದು, ಮುಂದೆ 
ಸ್ವಾಮಿ ನಿವೇಕಾನಂದರೆಂದು ಸ್ರಸಿದ್ಧ ರಾದ ನರೇಂದ್ರನಲ್ಲಿ ಆಧ್ಯಾತ್ಮಿಕ ಜಾಗೃತಿ 
ಯನ್ನು ೦ಟು ಮಾಡಿದವರು ಶ್ರೀ ರಾಮಕ್ಸ ಸ್ಜರು. ವಿವೇಕಾನಂದರ ವ್ಯಕ್ತಿತ್ಸದೊಳಕ್ಸೆ 
ಆಧ್ಯಾತ್ಮಿಕ ಹೊಳೆಯನ್ನು ನುಗ್ಗಿಸಿದವರು * ಶ್ರೀ ರಾಮಕೃಷ್ಣರು, ವಿವೇಕಾನಂದರ 
ಧರ್ಮಣ-ದರ್ಶನದ ಚಿಲುಮೆ ಸ್ವರೂಸರಾಗಿದ್ದವರು ಶ್ರೀ ರಾಮಕೃಷ್ಣರು. ಅವರ 
ಬೋಧನೆಗಳು ಸರ್ವರಿಗೂ ಅನ್ನಯಿಸುವಂಥಾದ್ದಾಗಿವೆ. ವಿಶ್ವದ ಸರ್ವಧರ್ಮಗಳ 
ಸಾರವನ್ನು ಅವರ ಜಬೋಧನೆಸಲ್ಲಿ ಕಾಣಬಹುದಾಗಿದೆ. ಅವರು ವೇದೋಪರಿಷತ್ತು 
ಗೀತೆಗಳ ಬೋಧನೆಯ ಪ್ರತೀಕರಾಗಿದ್ದರು. ಅವರ ಬೋಧನೆಗಳು ವೇದೋಪನಿಷತ್ತು 
ಗೀತೆಗಳ ಜೋಧನೆಯ ಮೇಲಿನ ಜೀವಂತ ಭಾಷ್ಯವೇನೋ ಎಂಬಂತಿವೆ. ಅವರ 
ಜೀವನ, ಅವರ ಬೋಧನೆಗಳಿಗಿಂತ ಸಾವಿರಪಟ್ಟು ಉಚ್ಚಾಗಿತ್ತು ಒದ್ದ ಜೀವಿಗಳ 
ಬಗ್ಗೆ ಅವರಿಗೆ ಅತೀವ ಅನುಕಂಪವಿತ್ತು. ಅವರು ಜ್ಞ ನಿಯೂ ಹೌದು, ಭಕ್ಕರೂ 
ಹೌದು. ಗೃಹಸ್ಥ ಹಾಗೂ ಸನ್ಯಾಸಾಶ್ರ ಮಗಳೆರಡರ ಮಹತ್ತ್ವವನ್ನು ಅವರು ಹಿತ 
ಒತ್ತಿ ಹೇಳುತ್ತ ದ ರು. ಆಧ್ಯಾತ್ಮಿಕ ಕ ಸಾಧನೆಯಲ್ಲಿ ವ್ಯಕ್ತಿಸ್ನಾ ತಂತ್ರ ವನ್ನು ಪ್ರಒಲ 
ವಾಗಿ ಪ್ರತಿಪಾದಿಸುವವರಾಗಿದ್ದ. ರು. ಹರೆರೆ ಇಂಗಿತವನ್ನು" ಸ್ಪಷ್ಟವಾಗಿ ಗುರುತಿಸುವ 
ಶಕ್ತಿ ಯುಳ್ಳವರಾಗಿದ್ದ ರು. ಅವರು ಕಠೋರ ಆಧ್ಯಾತ್ಮಿ' ಪ್ರ ಸಾಧನೆಗಳನ್ನು, ತೀವ್ರತರವಾಗಿ 
ಮಾಡುತ್ತಿದ್ದರು. ಅನರು ಮಾಡದಿದ್ದ ಆಧ್ಯಾತ್ಮಿ ಕೆ ಸಾಧನೆಯಿಲ್ಲ. ನಿರಂತರ 
ಪ್ರಾರ್ಥನೆ, ಮನನಗಳಿಂದ ತಮ್ಮ ಶರೀರದ ಮೇಲೆ ಪೂರ್ಣ ಪ್ರಭುತ್ವವನ್ನು ಹೊಂದಿ 
ದ್ದರು. ತಮಗೆ ಇಇ Fd ಸಮಾಧಿಸ್ಥಿತಿಗೆ ಹೋಗುವಷ್ಟು ತೀವ್ರತರವಾಗಿತ್ತು 
ಅವರ ಸಾಧನೆ ! ಅವರು ಸದಾ ಭಾವಿಷ್ಯರಾಗಿರುತ್ತಿದ್ದರು. ದೇವರ ನಾಮೋಚ್ಛ್ಸಾರಣೆ 


ರಾಮಕ್ಕ 


ಮಾತ್ರದಿಂದಲೇ ಅವರು ಸಮಾಧಿ ಸಿ ಸತಿಯನ್ನು ಹೊಂದುತ್ತಿ ದ್ದರು. ಅವರನ್ನು ದೈವಿಕತೆ 
ಯಿಂದ ಅಮಲೇರಿದ ಪಾರ್ವಾತ್ವ ಫ್‌ ಎಂದೇ eM ವಾಡಿಕೆ. ಧರ್ಮಾನುಷಾ ನ 
ದಲ್ಲಿ ಅನರು ಬಹುದೊಡ್ಡ ಪ್ರ ಪ್ರಯೋಗಾತ್ಮಕ ಸಾಧಕರಾಗಿದ್ದರು 

ಶ್ರೀ ರಾಮಕೃಷ್ಣ ರನ್ನು ನಮೆ ಸರಿ ಜಗತ್ತು ಕರೆಯುತ್ತಿ ದೆ. ಪರಮಹಂಸ 
ಎಂದರೆ ಸವನ. ಬ್ರಹ್ಮ ಜ್ಞಾನಿ ಎಂದರ್ಥ. ಇಲ್ಲಿ ಹೊಸ ಆತ ನ ಸಂಕೇತವಾಗಿದೆ: 
ಬಂಧನದಿಂದ ಘನ pk ಸರಿಪೂರ್ಣತೆಯನ್ನು ನಡೆದೆ ಆತ್ಮವೆಂದು ಇದರ 
ಅರ್ಥ. ಆಧುನಿಕ ಅರ್ಥದಲ್ಲಿ ಶ್ರೀ ರಾಮಕೃಷ್ಣರು « ವಿದ್ಯಾವಂತ ರಲ ತರ್ಕ, 
ನ್ಯಾಯ, ಯುಕ್ತಿ ವ್ಯಾಕರಣಗಳನ್ನು ಅಭ್ಯಾಸಮಾಡಿದವರಣ್ಲ ; ವೇದೋಸನಿಷತ್ತು 
ಗೀತೆ ಮುಂತಾದ. ಶಾಸ್ತ್ರಗ್ರಂಥಗಳಲ್ಲಿ " ಒಣಪಂಡಿತ 'ರಾಗಿರಲಿಲ್ಲ. ಅವರು ಯಾವುದೇ 
ಗ್ರಂಥವನ್ನು ಓದಿ ಅನುಸರಿಸಿದನರಲ್ಲ. ಆಧ್ಯಾ ತ್ಮಿಕ ಕ ಜೀವನಾನುಭನವೇ ಅವರ 

ಉಪದೇಶದ ತಳಹದಿ. ಸಸ ಚಸ್ಸಿಂತ ಅನರು ಸ ಸ್ತ್ರ 3. ಆಚರಿಸಿ ತೋರಿಸಿದ್ದೆ e ಹೆಚ್ಚು. 

ಪ ಹೊಟ್ಟಿ ಹೊರಕೊಳ್ಳು ವ ವಿದ್ಯೆ, ತನ್ನ ನಜ ಸ್ತ ಸ್ವರೂಪವನ್ನು, ದೇವರನ್ನು 
ಸುವ ವಿದ್ಯ ಇವುಗ ಛ ಸುತೆ ಚ ಅಂತರವಿದೆ. "ಮೊದಲನೆಯದನ್ನು ಉಪನಿಷತ್ತು 
ಗಳು «ಅಸರ 'ವಿನ್ಯೆಯೆಂದರೆ ಎರಡನೆಯದನ್ನು ಸರಾ ನಿದೆ ಅಥವಾ ಆತ್ಮವಿದ್ಯೆ 
ಯೆಂದು ವಿವರಿಸುತ್ತವೆ. ಶ್ರೀ ರಾಮಕೃಷ್ಣ ರು. ಮೊದಲಿನ ಓನಚಾರಿಕ ಅರ್ಥದಲ್ಲಿ 
"ವಿದ್ಯಾ ವಂತ ' ಕನಿಸದಿದ್ದ ರೂ ನಕಕ. ಅರ್ಥದಲ್ಲಿ « ನಿಜವಾದ ವಿದ್ಯಾವಂತ ? 
ರಾಗಿದ್ದ ರು; ಅತ್ಯುಚ್ಛ ಜ್ಞಾನ ನ ಸಂಪನ್ನ ರಾಗಿದ್ದರು ; « ಅತ ವಿದ್ಯೆಯಲ್ಲಿ ಅದರ ಅನು 
ಸ್ಕಾ ನದಲ್ಲಿ ಪ ಸ ಠ)ಚಂಡ ಸಾಧಕರಾಗಿದ್ದ ಟು 


ಸ್ಥ ದರ್ಶನ ೨೭ 


೬೨ 


ಒಂದಾನೊಂದು ಕಾಲದಲ್ಲಿ ಪೌಢವೂ ಸ್ವಯಂಪರಿಪೂರ್ಣವೂ ಆಗಿದ್ದು ಕಾಲಾಂತರ 
ದಲ್ಲಿ ಕಾರಣಾಂತರಗಳಿಂದ ಮಹತ್ವ ದಲ್ಲಿ ಕ್ರೀಣಿಗೊಂಡ ಹಿಂದೂಧರ್ಮದ ಬೋಧನೆಗಳಿಗೆ 
ಪುನಃ ಜೀವ ತುಂಬುನ ನುಹತ್ಥಾರ್ಯದಲ್ಲಿ ಭಾಗವಹಿಸಿದ ಆಧುನಿಕ ಭಾರತೀಯ 
ಸಂಘಟನೆಗಳಲ್ಲಿ * ರಾಮಕೃಷ್ಣ ಸಂಘಟನೆ? ಅತ ಂತ ಪ್ರಭಾವಪೂರ್ಣವಾದುದಾಗಿದೆ. 
ವಿಶಾಲ. ದೃಷ್ಟಿ ಕೋನದ ಜ್‌ ಸಮನ್ವಯ ದೈ ದ ಸ್ಟಿಯನ್ನು ಜನಮನದಲ್ಲಿ ರೂಢಿಸಿ 
ಬೆಳಸಿದ್ದು ಐ ವೈಶಿಷ್ಟ ತೆ: ರಾಮಕೃಷ್ಣ ಸಂಘಟನೆ Mig ಮೊದಲಿದ್ದ ಎಲ್ಲಾ 
ಸಂಘಟನೆಗಳ ಲೋಪದೋಷಗಳನ್ನು ಬಕಾ ನಿವಾರಿಸುತ್ತದೆ. ಬ್ರಹ್ಮ 
ಸಮಾಜದ್ದು ಅನುಭವಶೂನ್ಯವಾದ ಕೇವಲ ವಿಚಾರತರ್ಕದ ಅತ್ಯುತ್ತಮ ವ್ಯವಸ್ಥೆ 
(eclecticism) ಮಾತ್ರವಾದರಿ, ರಾಮಕೃಷ್ಣ ಸ ಸಂಘಟನೆಯೆದು ತಿ ಸಹಿತ 
ವಾದ ಅನುಷ್ಮಾನ ಬೋಧನೆ. ಎಲ್ಲಾ ಧರ ಸಾರವು ಒಂದೇ ಎಂಬ ಹೇಳಿಕೆ 
ಯನ್ನು ಕೇವಲ ನಿಚಾರಮಟ್ಟದಲ್ಲಿ ನಿಲಿಸಿ ಅನುಭವಕ್ಕೆ ಅಳವಡಿಸಿ ಪ್ರತ್ಯಕ್ಷವಾಗಿ 


ತೋರಿಸಿದ್ದು ರಾಮಕ್ಕ ಷ್ಣ ಸಂಘಟನೆಯ ಹೆಚ್ಚು ಗಾರಿಕೆ ಆರ್ಯ ಸಮಾಜ ಹಿಂದೂ 


ತಿಲ ಮಾನೆನಿಕ ಕರ್ಣಾಟಿಕ 


ಧರ್ಮದ ಪುನರುತ್ಥಾನ ಕಾರ್ಯದಲ್ಲಿ ತೊಡಗಿ ಬಹುದೊಡ್ಡ ಸೇವೆಯನ್ನು ಮಾಡಿದರೂ. 
ಅದು ಇಸ್ಲಾಂ ಕ್ಸ ಧರ್ಮಗಳ. ನಿರೋಧವನ್ನು ಕಟ್ಟಿ ಕೊಂಡಿತು. ಇದು ಆರ್ಯ 
ಸಮಾಜದ ದೊಡ್ಡೆ ದೋಷ. ಈ ನೋಷನನ್ನು. ರಾಮಕೃಷ್ಣ ಸಂಘಟನೆಯಲ್ಲಿ ಬಹಳ 
ಚೆನ್ನಾಗಿ ನಿವಾರಿಸಲಾ ಗಿದೆ. ಯಾವ ಧರ್ಮವೂ ಮೇಲಲ್ಲ, ಯಾವ ಧರ್ಮವೂ ಕೀಳಲ್ಲ. 
ಎಲ್ಲಾ ಧರ್ಮಗಳೂ ದೈವಸಾಕ್ಸ್ಸತ್ಕಾರ ಎಂಬ ಒಂದೇ ಗುರಿಯೆಡೆಗೆ ಕೊಂಡೊಯ್ಯುವ 
ವಿವಿಧೆ. ಮಾರ್ಗಗಳಷ್ಟೆ. ಎಲ್ಲಾ ಧರ್ಮದ ಎಲ್ಲಾ ಮಾರ್ಗಗಳೂ, ರಾಜಮಾರ್ಗಗಳು, 
ಎಲ್ಲವೂ ಪ್ರತಿಯೊದರನ್ಟೇ ಸತ್ಯ ಎಂದು ರಾಮಕೃಷ್ಣ ಸಂಘಟನೆ ಸಾರುತ್ತದೆ. 
ಹಾಗೆಯೇ ಹಿಂದೂ ಧರ್ಮದ ದಿನೈವೂ, ಚಿರನೂತನವೂ ಆದ ಬೋದನೆಗಳಿಂದ 
ಬ್ರಿಟಿಷ್‌ ಮಹಿಳೆ ಅನಿಬೆಸೆಂಟ್‌ ಆಕರ್ಷಿತಳಾಗಿ, ಭಾರತಕ್ಕೆ ಬಂದು ನೆಲಸಿ ಅದರ 
ಸಂದೇಶವನ್ನು ಥಿಯೆಸಾಫಿಸಲ್‌ ಸಂಘಟನೆಯ ಮೂಲಕ ಸಾರಿ, ಭಾರತೀಯರ 
ಗೌರವಾದರಗಳಿಗೆ ಪಾತ್ರಳಾದರೂ ಕೊನೆಕೊರೆಯಲ್ಲಿ ಆ ಸಂಘಟನೆ, ಅತೀಂದ್ರಿಯ 
ಶಕ್ತಿಗಳನ್ನು ಹೊಂದಿದ ಕೆಲವೇ ವ್ಯಕ್ತಿಗಳಿ ಳಿಗೆ ಸೀಮಿತವಾಗಿ ಸಂಕೀರ್ಣವಾದ « ಗುಪ್ತ 
ಧರ್ಮ 'ವಾಗಿ ತನ್ನ ಪ್ರಭಾವನನ್ನು ಕಳೆದುಕೊಂಡಿತು. ಆದರೆ : ರಾಮಕೃಷ್ಣ 
ಸಂಘಟನೆ» ಸೀಮಿತವಾದ ಯಾವ ಗುಪ್ತ ಧರ್ಮವನ್ನೂ ಬೋಧಿಸದ್ಕೆ ಸಾರ್ವತ್ರಿಕ 
ಸತ್ಯಗಳನ್ನು ಸರ್ವರ ಮನದಲ್ಲೂ ವಾಟುನಾತೆ ಫಟ ಮೂಲಕ ಕ್ರಾಂತಿ 
ಎಬ್ಬಿಸಿತು. | 


ತಿ 


ಆಧುನಿಕ ಭಾರತೀಯ ಚೆಂತನೆಯ ವಿಶ್ವಾಸವನ್ನು ಗುರುತಿಸುವಾಗ ಶ್ರೀರಾಮ 
ಕೃಷ್ಣ ಹಾಗೂ ಗ್ರೀಕ್‌ ತತ್ತ್ವಜ್ಞಾನಿ ಸಾಕ್ರ ಟೀಸರ ನಡುವಿನ ಹೋಲಿಕೆ ಹೆಚ್ಚು 
ಮಾಚಿ ಇಬ್ಬ ಸ ಸೆರಿಸಮಾನವಾಗಿರುವ ಕೆಲವು ಅಂಶಗಳು ಯಾವು 
ದೆಂದರೆ : 

(1) ತನ್ಮು ತಮ್ಮ ಸಮಾಜಗಳು ವಿಷಮ ಫೆಟ್ಟವನ್ನು ಹಾದುಹೋಗು 
ತಿರುವ ಸಂದರ್ಭದಲ್ಲಿ ಇಬ್ಬರೂ ಪಾಬಾರ್ಪಣ ರ 1 ಜು ಆಧ್ಯಾತ್ಮಿ ಕ್ಟ 
ಜಾಗೃತಿ ಮತ್ತು ಪುನರುಜ್ಜಿ ಟ್‌ ಸಂಧಿಕಾಲ, ಆಗಿನ ಸಮಾಜದಲ್ಲಿ ಎಸ್ಸೆ ಡೆಯೆಲ್ಲಿಯೂ 
ಅನ್ನೆ ತಿಕತೆ, ಸಶಯವಾದ, ಅಶಾಢಭೂತಿತನ, ವಿಷಯ ರೋಲುಸತೆಗ ಗಳು ತಾಂಡವ 
ವಾಡುತ್ತಿದ್ದುವ್ರೆ. ಸತ್ಯ, ಧರ್ಮ, ನೀತಿಗಳು ಭಾರವಾದ ನಿದ್ದೆಂಸ ಕ ವಿಮರ್ಶೆಗೊಳ 
ಪಟ್ಟು ಸತ್ವ  ಹೀನವಾಗಿದ್ದ ವು. ಅಂತಹ ಸನ್ನಿವೇಶ ದಲ್ಲಿ ಇಬ್ಬ ತ ತಮ್ಮ ತಮ್ಮ 
BH ಸಂಶಯದಿಂದ ನಿಸ್ತ ಯ ಜಾ ಸ್ಹ ನಕ್ಕೆ, ಅಸತ್ಯದಿಂದ ಸತ್ಯಣೆಡೆಗೆ ಕತ್ತಲೆ 
ಯಿಂದ ಬೆಳಕಿನೆಡೆಗೆ ಬರಲು ಶ ಶ್ರಮಿಸಿದರು. 

(11) ಇಬ್ಬ ರೂ ತಮ್ಮ ತಮ್ಮ ಪ್ರಸಿದ್ದ ಶಿಷ ರನ್ನು ಸೃಜಿಸಿದರು. ಶ್ರೀರಾಮ 


ಕೃಷ್ಣರು ಲೋಕ ನಿಖ್ಯಾತರಾದ ಸ್ವಾಮಿ ಓಿವೇಕಾನಂದರನ್ನು ಸೃಜಿಸಿದರೆ, ಸಾಕ್ರ 


ಮುಕ 
ರಾಮಕ್ರಷ್ಣ ದರ್ಶನ ೨೯ 


ಟೀಸ್‌ ಬೌದ್ದಿಕ ಚಕ್ರವರ್ತಿ ಹಾಗೂ ಮುಂದೆ ಬೆಳೆದ ಪಾಶ್ಚಾ ನತ್ಯ ತಾತ್ತ್ಪಿಕ ಚಿಂತ 
ನೆಯ ತಳಹದಿ ಎನಿಸಿದ ಪ್ಲೇಟೋ ಎಂಬ ದಾರ್ಶನಿಕನನ್ನು ಸೃಜಿಸಿದನು. 

(111) ಇಬ್ಬರಿಗೂ ಜೀವನ ಮತ್ತು ಚಿಂತನೆ ಒಂದೇ ಆಗಿದ್ದ ವ್ರ. ಹೇಳೋದು 
ಪುರಾಣ ತಿನ್ನೊ ದು ಬದನೇಕಾಯಿ” ಎಂಬ ಗಾಡೆಯೆಂತೆ ಮ ರಗಳ ನಡುವೆ 
ROS ಕಂದಕ ಇನವರಲ್ಲಿರಲಿಲ್ಲ. ಇವರಿಬ್ಬರೂ ತಾವೆ ಜೋಧಿಸುದುದನ್ನು 
ತಮ್ಮ ಜೀವನಕ್ಕೆ ಅನ್ವ ಯಿಸಿಕೊಂಡು ಅದರ ಸತ್ಯವನ್ನು ತಿ ಕರಣಪೂರ್ವಕವಾಗಿ 
ಪ್ರಮಾಣಿಸಿ ಜಗತ್ತಿಗೆ ನೀಡುತ್ತ. ದ್ದರು. 

(iv) ಇಬ್ಬರೂ ಆಯಾಕಾಲದ ಬಹುಮುಖ್ಯ ವ್ಯಕ್ತಿಗಳನ್ನು ತಮ್ಮ ದಿವ 
ಬೋಧನೆಗಳಿಂದ ತಮ್ಮೆಡೆಗೆ ಸೆಳೆಯುವ ಪ್ರಬಲ ಆಯೆಸ್ಪಾಂತ ಶಕ್ತಿ ಯನ್ನು ಹೊಂದಿ 
ದ್ದರು. ಅಂದಿನ ಭಾರತೀಯೆ ಸಮಾಜದ ಅತಿ ಮುಖ್ಯ ವ್ಯಕಿಗಳೆನಿಸಿದ ಕೇಶವ ಚಂದ್ರ 
ಸೇನ, ದೇವೇಂದ್ರನಾಥ ಟಾಗೋರ್‌”, ದಯಾನಂದ ಸರಸ್ವತಿ ಈಸ್ತರ ಚಂದ್ರ ನ್‌ 
, ಸಾಗರ ಮುಂತಾದವರು ಅನೇಕ ಸಂದರ್ಭಗಳಲ್ಲಿ ಅನೇಕ ಬಾರಿ ಶ್ರೀ ರಾಮಕೃಷ್ಣರ 
ಸಂದರ್ಶಿಸಿ ತಮ್ಮ ತಮ್ಮ ಕ್ಲಿಷ್ಟ ರ ಳಿಗೆ ಸಮರ್ಪಕವಾದ ಪರಿಹಾರಗಳನ್ನು, ಕಾ 
ಸಾನೊಸ್ಯ ಲಾಭದಿಂದ ವಿಶೇಷ ಸ್ಫೂರ್ತಿಯನ್ನು ಸಡೆದು ಹೊರಬರುತಿ. ದ್ದರು: 
ಹಾಗೆಯೇ ಅಥೆನ್ಸಿನ ಅಂದಿನ ಸೀಳಿಗೆ, ಅವರು ಯುವಕರಿರಲ್ಲಿ ಮಧ್ಯ ವಯಸ್ಸರಿರಲಿ, 
ವೃದ್ಧರಿರಲಿ ಒಂದಲ್ಲ ಒಂದು ರೀತಿಯಿಂದ ತೆಮಗರಿನಿಲ್ಲ್‌ಯೇ ಸಾಕ್ರಟೇಸನ ವಾದ 
ವೆ ಖರ, ಅವನ ನಿಚಾರ-ಆಚಾರ ಥಿನ್ಕೆಗೆ ತಲೆಬಾಗಿ ಆಕರ್ಷಿತರಾಗುತ್ತಿ ದ್ದರು. 

(೪) ಇಬ್ಬರೂ ಶಾಶ್ವತ ಮೌಲ್ಯ ಗಳ ಆರಾಧಕರ, ಕಲ್ಯಾಣಗುಣಗಳ ಆಗರವೂ 
ಆಗಿದ್ದರು; ತನ್ಮೂ ಲಕ ಚೀ ಸ್ಯ ಚ ಆಗಿದ್ದರು. | 

ಇವರಿಬ್ಬ ೆ' ನಡುನಿನ ವ್ಯತ್ಯಾಸವೆಂದರೆ ಇಡು: ಪ್ರೀ ರಾಮಕೃಷ್ಣರು ಅಂದಿನ 
ರಾಜಕೀಯಕ್ಕೆ. ನಿರ್ಲಿಪ್ತರಾಗಿದ್ದರು. ಆದರಲ್ಲಿ: ಅವರು ಎಳ್ಳಷ್ಟು ಆಸಕ್ತಿ ಯನ್ನೂ 
ಹೊಂದಿರಲಿಲ್ಲ. ಆದರೆ ಸಾಕ್ರಟೀಸ್‌ ಅಂದಿನ ಸಕ್ರಿಯ ರಾಜಕೀಯದಲ್ಲಿ ಆಸಕ್ತಿಯಿಂದ 
ಪಾಲ್ಗೊಳ್ಳುತ್ತಿದ್ದನು. 1 | 

ಹಾಗೆಯೇ ಸಾಕ್ರಟೀಸ್‌ ತರ್ಕೆ ನಿಪುಣನಾಗಿದ್ದನು. ಪ್ರತಿಯೊಂದನ್ನೂ 

ತರ್ಕ ಎಂಬ ಒರೆಗಲ್ಲಿನಿಂದ ಉಜ್ಜಿ ಸತ್ಯವನ್ನು ಪರೀಕ್ಷಿಸುವ, ಪ್ರತಿಯೊಂದರ ಗುಣಲಕ್ಷಣ 

ಗಳನ್ನು ತಾರ್ಕಿಕವಾಗಿ ಹೇಳುವ ಮನೋಭಾವವನ್ನು ಹೊಂದಿದ್ದನು. ಪ್ರತಿಯೊಂದು 

ವಸ್ತು ನಿಗೂ ಅದರೆ ಲಕ್ಷಣ ವನ ಖ್ಯ (definition) ಯನ್ನು 4 ಮೂಲಕ 
ಅರ್ಥಮಾಡಿಕೊಳ್ಳ ಬೇಕೆಂಬ ಅಂಶವನ್ನು ಹುಟ್ಟು ಹಾಕಿದನನು ಸಾಕ್ರಟೀಸ್‌. 

| ಆದರೆ ಸ ರಾಮಕೃ ಪ್ರ ಲ್ಲಿ ಒಂತೆ ಸ್ಸಿಂತ ಅದರ ತಳಹದಿಯಾದ "ಅನು 

ಭನ'ದ ಕಡೆಗೇ ಗಮನ ಹೆಚ್ಚ. "ಅವರು ಸಾರಗ್ರಾಹಿಯಾಗಿ, ಭಾವನಿಷ್ಟರಾಗಿ ಅನು 


ಭವದ ಪ್ರಶಾಂತ ಪ್ರಸನ್ನ ಕ ಗಣಿಯಾಗಿದ್ದ ರು. 


ಛೆ 


0 ನಮರಾನನಿಕ ಕರ್ಣಾಟಿಕ 


೪ 


ಶ್ರೀ ರಾಮಕೃಷ್ಣರು ಬೋಧಿಸಿದರೇ ಹೊರತು ಏನನ್ನೂ ಬರೆಯಲಿಲ್ಲ. ಅವರೆ 
ಬೋಧನೆಗಳು, ಅವರು ಅವರ ಶಿಷ್ಯರೊಡನೆ ನಡೆಸಿದ ಸಂಭಾಷಣೆಗಳು, ಅವರು ಹೇಳಿದ 
ಕಥೆಗಳು, ಉಪಕಥೆಗಳು ಮುಂತಾದವುಗಳು ಸುದ್ಬೆವದಿಂದ ಲಿಖಿತರೂಪದಲ್ಲಿ 
ಜೋಪಾನವಾಗಿ ಸಂಗ್ರಹಿಸಲ್ಪಟ್ಟಿವೆ. "ಮ' ಎಂಬ ಗುಸ್ಮನಾಮದಿಂದ ಪರಿಚಿತ 
ರಾಗಿರುವ ಮಹೇಂದ್ರನಾಥ ಗಿಪ್ಲ ಎಂಬುವರು ಬಂಗಾಳಿ ಭಾ ಾಷೆಯಲ್ಲ ಬರೆದ ತ್ರೀ 
ರಾಮಕೃಷ್ಣ ಕಥಾಮೃತ” ಎಂಬ ಗ್ರಂಥವೇ ರಾ ಮಕೃಷ್ಣ ದರ್ಶನಕ್ಕೆ ಅಧಾರ. ಇದು 
ಹತಿರ” ತೀ ಭಾಷೆಗಳಿಗೆ ತರ್ಜುಮೆಯಾಗಿದೆ. ಇದನ್ನು ಇಂಗ್ಲೀಷಿಗೆ 
ಸ್ವಾಮಿ ನಿಖಿಲಾಕಂದರು “The Gospel of Sri Ramakrishna’ 
ಎಂಬ ಹೆಸರಿನಿಂದ ಭಾಷಾಂತರಿಸಿದ್ದಾರೆ. ಇದಲ್ಲದೆ ಶ್ರೀ ರಾಮಕೃಷ್ಣರ ನೇರ ಶಿಷ್ಯರಲ್ಲಿ 
ಒಬ್ಬರಾದ ಸ್ವಾಮಿ ಶಾರದಾನಂದರು ಬಂಗಾಳಿ ಭಾಷೆಯಲ್ಲಿ ಬರೆದ "ಶ್ರೀ ರಾಮಕೃಷ್ಣ 
ಶಾ ಪ ಪ ಫಸ ಹಾಗೂ ಪ್ರಸಿದ್ಧ ಜರ್ಮನ್‌ ತಾತ್ವಿಕ ಬರಹೆಗಾರನಾದ ಮ್ಯಾಕ್ಸ್‌ 
ಮುಲ್ಲರ್‌ ಮತ್ತು, ಫ್ರೆಂಚ್‌ ತಾತ್ವಿಕ ರೊಮನ್‌ ರೊಲಾಂಡ್‌ ಬರೆದ ಶ್ರೀ: ರಾಮ 
ಕೃಷ್ಣರ ಜೀವನ ಚರತ ಗಳೂ ರಾಮಕೃಷ್ಣ ನ್ನದರ್ಶನಕ್ಕೆ ಆಧಾರ ಗ್ರಂಥಗಳು. 

ಪ್ರೀ ರಾಮಕೃಷ್ಣ ಕೆಥಾಮ್ಯ ತ ಎಂಬ. ಗ್ರಂಥ 2 ಆಳವನ್ನೂ , 
ವಿಷಯ ಫಿ ವಿಧ್ಯತೆಯೆನ್ನೂ ತಾಳ್ಮೆ, ಕಷ್ಟ ಸಹಿಷ್ಣು ತೆ, ಜಾಣ್ಮೆ ಹಾರ ಕೌಸಲ್ಯ, 
ವಿಡಂಬನೆ, ವ್ಯಂಗ್ಯ, ಲಹರಿ ಮುತಾಯವುಗಳಿನ್ನೂ, ಹ wed ಅಸದೃಶ 
ವಾದುದು. ಕಥೆ, ಉಪಕಥೆ, ಕಾಲ್ಪನಿಕ ಹಾಗೂ ನೈಜ ಸಂದರ್ಭ ಮುಂತಾದ ಭಾ 
ಹರಣೆಗಳ ಮೂಲಕ ಹೇಳಬೇಕಾದ ನಿಷಯನನ್ನು ಕಣ್ಣಿಗೆ ಕಟ್ಟುವಂತೆ, ಮನಮುಟ್ಟು 
ವಂತೆ ಹೇಳುವ ಶ್ರೀ ರಾಮಕೃಷ್ಣ ಸರ ಚಮತ್ಕಾ ಬರವನ್ನು ಇಲ್ಲಿ ಕಾಣಬಹುದಾಗಿದೆ. ಅವರ 
ಸೂಕ್ಷ್ಮ ದೃಷ್ಟಿ, ಪ್ರಖರ ಬುದ್ಧಿ ಮತು; BT ಪ್ರಜ್ಞೆಯ ದ್ಯೋತಕವಾಗಿದೆ ಈ 
ಗ್ರಂಥ. ಸು ಈ ಗೈಂಥದ ವೈ ಶಿಷ್ಟವೂ `ಹೌದು. ತರ್ಕಕ್ಟೆ ಅವರು ಬೆನ್ನೂ ತಿರುಗಿಸಿದ್ದರೂ 
ಅವರ ಮಾತುಗಳಲ್ಲಿ ಅದ್ಭುತ ತರ್ಕ ಇಲ್ಲದಿಲ್ಲ. ಜ್ಞಾ ನಮಾಮಾಂಸೆಯಲ್ಲಿ ಚರ್ಚೆತವಾಗಿ 
ರುವ ಜ್ಞ್ಯಾನ ನದ ಉಗಮಗಳೆಸಿಸಿದ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ 
ಮುಂತಾದ ಪ್ರಮಾಣಗಳನ್ನು ಹೇರಳವಾಗಿ ಉಪಯೋಗಿಸಿರುನ್ರೆದನ್ನು ಈ ಗ್ರಂಥದಲ್ಲಿ 
ಕಾಣಬಹುದು. ಚು ಮನೋಜ್ಞವೂ ಸ್ರ ನ್ರಫುಲ್ಲವೂ . Wi WS ಆಗಿವೆ. 
ಅವುಗಳಲ್ಲಿ ಉಸನಿಸತ್ತಿನ ಉಸದೇಶ ವಾಕ್ಯಗಳ ಛಾಯೆ ಇಲ್ಲದಿಲ್ಲ. ಅವು ಅವರ 
ಅಪಾರವಾದ ಜ್ಞಾನವನ್ನು ಹೊರಸೂಸುತ್ತವೆ. ಈ ಸಂಭಾಷಣೆಗಳಲ್ಲಿ ಅವರ ಉಪದೇಶ 
ನೀರ್ಕುರಿಯೆಂತೆ ಹರಿದುಬಿಡುತ್ತದೆ. ಅವನ್ನು ಓದುವ್ರದೆಂದಕೆ ಅಮ್ನುತ 


ಸ್ರಿ ತಸುಧೆಯೆನು 
ಪಾನಮಾಡಿದಂತ್ರೆ ಖುಹಿವಾಣಿಯನ್ನು ಕೇಳಿದೆ. 


ಸ್ರ” 


ರಾಮಕೃಷ್ಣ ದರ್ಶನೆ ಶಿಗಿ 


೫ 

ಶ್ರೀ ರಾಮಕೃಷ್ಣ ರ ತಾತ್ವಿಕ ಚಿಂತನೆಯನ್ನು ವ್ಯವಸ್ಥಾಬದ್ಧವಾಗಿ ರೂಪಿಸುವುದು 
ತ್ರಾಸದಾಯಕ ಕಲಸ. ಏಕೆಂದರೆ ಸೈದ್ಧಾಂತಿಕೆ ಕುತೂಹಲವಾಗಲೀ, ಸೈದ್ಧಾಂತಿಕ 
ಮಟ್ಟದಲ್ಲಿ ಒಂದು ಚಿಂತನೆಯನ್ನು ರೂಪಿಸುವುದಾಗಲೀ ಅವರ ಗುರಿಯಾಗಿರಲಿಲ್ಲ. 
ಅವರದು ಪ್ರಧಾನತಃ ಅನುಷ್ಠಾನ ನಿಲುನ್ರೆ, “ಒಂದು ತಂಬಿಗೆ ನೀರೇ ನನ್ನ ತೃಷ್ಲೆಯನ್ನು 
ಇಂಗಿಸಿಬಿಡಬಲ್ಲದುದ್ದ ರಿಂದ ಈ ಜಗತ್ತಿ ನಲ್ಲಿ ಒಟ್ಟು ಪರಿಮಾಣ ನೀರು ಇದೆ ಎಂಬುದನ್ನು 
ಅರಿಯುವ ಅವಶ್ಯಕತೆಯೇಥಿರದು?2 ಎನ್ನುವ ನಿಲುನ್ರ ಅವರದು. ವ್ಯವಸ್ಥಾಬದ್ಧೆ 
ಸೈದ್ಧಾಂತಿಕ ಚಿಂತನೆಯನ್ನು ರೂನಿಸುವುೆದು ಅನರ ಗುರಿಯಾಗಿರಲಿಲ್ಲ; ಅದನ್ನು ಅವರು 
ಅಷ್ಟಾಗಿ ತಲೆಗೆ ಹಚ್ಚೆ ಕೊಂಡವರಲ್ಲ. ಆತ್ಯಂತಿಕೆ ಸಮಸ್ಯೆಗಳಿಗೆ ಪರಿಹಾರವನ್ನು ಅನು 
ಭವದ ಮೂಲಕ ಕೆಂಡುಹಿಡಿಯುವುದೇ ಅವರ ಪ್ರಥಮ ಗುರಿಯಾಗಿತ್ತು. ಅನಾವಶ್ಯಕ 
ಕುತೂಹಲಕ್ಸೆ ಸ್ಕಳವಿರಲಿಲ್ಲ: “ತೋಟಕ್ಕೆ ಬಂದಿರೋದು ಮಾನಿನ ಹಣು ತಿನ್ನೋಕೆ. 
. ತಿಂದು ಆನಂದಪಡು, ತೋಟದಲ್ಲಿ' ಎಷ್ಟು ಮಾವಿನ ಮರಗಳಿವೆ, ಅದಕ್ಕೆ ಎಷ್ಟು ಲಕ್ಷ 
ಕೊಂಬೆಗಳಿವೆ, ಅವ್ರೆಗಳಲ್ಲಿ ಎಷ್ಟು ಕೋಟಿ ಎಲೆಗಳಿವೆ. ಇವೇ ಮೊದಲಾಡುವ್ರೆಗಳ 
ಲೆಕ್ಕಾಚಾರ ಹಾಕುವುದರ ಆವಶ್ಯಕತೆಯೇಸಿದೆ? ತೋಟಕ್ಕೆ ಬಂದದ್ದು ಮಾನಿನ 
ಹೆಣ್ಣು ತಿನ್ನೋಕೆ. ತಿಂದು ಆನಂದ ಸಡೋಣ”.3 | 

ಶ್ರೀ ರಾಮಕೃಷ್ಣರ ದರ್ಶನದ ಸಾರವನ್ನು ಹೀಗೆ ನಿರೂಪಿಸಬಹುದು: ಅವರ 
ಪ್ರಕಾರ ಅತ್ಯಂತಿಕೆ ಸತ್ಯ «ದೇವರು?. ಅವನ ಅಸ್ತಿತ್ವ ಮಾನನನ ಅಸ್ತಿತ್ವದಷ್ಟೇ 
ಖಂಡಿತವಾದುದು. ಅವನು ಸ್ವಯಂಸಿದ್ಧ ತತ್ತ್ವ. ಅವನ ಅಸ್ಲಿತ್ಲೈವನ್ನು ತರ್ಕದಿಂದ 
ಸ್ಥಾಪನೆ ಮಾಡುವ ಪ್ರಯತ್ನ ನಗೆಪಾಟಲಾದೀತು. ಅವನ ಅಸ್ತಿತ್ತೈ ಎಲ್ಲಾ ಅಸ್ತಿ 
ತದ ತಳಹದಿ. “ದೇವರು? ಅವರ ಪ್ರಕಾರ ಕೇನಲ ಒಂದು ಬೌದ್ಧಿಕ ಪದವಲ್ಲ. ಅವನು 
ಜೀವಂತ ಸತ್ಯ. ಹೇಗೆ ಎಣ್ಣೆಯಿಲ್ಲದೆ ದೀಸ ಉರಿಯಲಾರದೋ ಹಾಗೆ ದೇವರಿಬ್ಲದೆ 
ಮಾನವ ಬದುಕಲಾರ ಎಂಬುದು ಅವರ ದೃಢ ನಂಬಿಕೆ. ನಂಬಿಕೆ ಇದ್ದವನಿಗೆ ಎಲ್ಲವೂ 
ಇದೆ; ಇಲ್ಲದವನಿಗೆ ಯಾವುದೂ ಇಲ್ಲ. ದೇವರು ವಾದವಿವಾದಗಳಿಂದ ಸಿದ್ಧ ನಡಿಸು 
ವಂಶಹುದ್ದಲ್ಲ; ಎಲ್ಲ ವಾದ ವಿವಾದಗಳ ಆಧಾರ ಅವನು, ತರ್ಕದ ಮೂಲಕ ಅವನನ್ನು 
ಸಾಕ್ಸಾತೃರಿಸಿಕೊಳ್ಳ ಲಾಗುವುದಿಲ್ಲ. ಅವನನ್ನು ಸಾಕ್ಸಾತ್ಮರಿಸಿಕೊಳ್ಳುವ್ರದಕ್ಕೆ ಅವನ 
ಕೃಪೆ ಪ್ರಸಾದ್ರ ದಯೆ ಅತ್ಯಾವಗ್ಯಕೆ. ಅವನನ್ನು ವೇದೋಸನಿಷತ್ತು ಗೀತೆಗಳ 
ಮೂಲಕ ಹಿಡಿದುಬಿಡೆಬಹುದು ಎಂಬುದು ಜಂಬದ ಮಾತು: “ಒಂದಷ್ಟು ಗೀತ್ರ 
ಒಂದಷ್ಟು ಭಾಗವತ ಒಂದಷ್ಟು ವೇದಾಂತೆ ಓದಿ ಜನ ಭಾವಿಸುತ್ತಾರೆ;" ನಾವು ಎಲ್ಲ 
ವನ್ನು ಅರೆದು ಕುಡಿದುಬಿಟ್ಟಿ ಜ್ಹೇವೆ!? ಎಂದು. ಸಕ್ಕರೆ ಗುಡ್ಡಕ್ಕೆ ಒಂದು ಇರುವೆ 
ಹೋಯಿತು. ಒಂದು ಕಣ ಸಕ್ಕರೆ ತಿನ್ನುವುದರಲ್ಲಿಯೇ ಅದರ ಹೊಟ್ಟಿ ತುಂಬಿ 
ಹೋಯಿತು. ಇನ್ನೊಂದು ಕಣ ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿ ಕೊಂಡು ತನ್ನ ಗೂಡಿಗೆ 
ಹಿಂದಿರುಗುವಾಗ ಅದು ಯೋಚಿಸಿತು; "ಮುಂದಿನ ಸಲಬಂದು ಆ ಗುಡ್ಡ ವನ್ನೇ ಗೂಡಿಗೆ 


ಫ್ಲಿ೨ ಮಾನಸಿಕ ಕರ್ಣಟಿಕ : 


ಸಾಗಿಸಿಬಿಡುತ್ತೇನೆ'! ಎಂದು.?4 
ದೇವರನ್ನು ಕಾಣಲು ತೀವ್ರ ಹಂಬಲ ಇರಬೇಕು. ಅವನ ಸಾಕ್ಸಾತ್ಕಾರಕ್ಕೆ 
ನಿರ್ಮಲ ಹೈದಯದಿಂದ ಪರಿತನಿಸಿದರೆ ಸಾಧಕ ಅವನನ್ನು ಕಂಡೇ ಕಾಣುತ್ತಾನೆ. 


ಎಲ್ಲಾ ವಿಚಾರಗಳನ್ನು ಬದಿಗಿಟ್ಟ ದೇವರಲ್ಲಿಯೇ ಚಿತ್ತವನ್ನು ಕೇಂದ್ರೀಕರಿಸಿದಾಗ 
ನಿಜವಾಗಿಯೂ ಒಲಿಯುತ್ತಾನೆ: “ಪ್ರಾಸಂಚಿಕನಿಗ ಪ್ರಾಪಂಚಿಕ ವಸ್ತುಗಳ ಮೇಲಿರುವ 
ಪ್ರೀತಿ, ಸತಿಗೆ ಸತಿಯಲ್ಲಿರುವ ಪ್ರೀತಿ, ತಾಯಿಗೆ ತನ್ನ ಮಕ್ಕಳ ಮೇಲಿರುವ ಪ್ರೀತಿ ಇವು 
ಮೂರು ಪ್ರೀತಿಗಳನ್ನು ವಏಕೀಕರಿಸಿ ಯಾರೇ ಆಗಲಿ ಭಗವಂತನ ಕಡೆ ತಿರುಗಿಸುವುದಾದಕ್ಕೆ 
ತತ್‌ಕ್ಷಣವೇ ಆತನಿಗೆ ತಃ ಸಾಕ್ಸಾತ್ಟಾರ ದೊರೆತುಬಿಡುತ್ತದೆ?5 

“ವ್ಯಾಶುಲರಾಗಿ ಕರೆದರೆ ಭಗವಂತನ ಕೃಪೆ ದೊರೆಯುತ್ತೆ. , ಅತನ ಸಾಕಾ ತಾರ 
ದೊರೆತು ಬಿಡುತ್ತೆ.76 ದೇವರ ಅಸ್ಥಿತ್ತ್ವದ ಬಗ್ಗೆ ಚಿಕ್ಕಂದಿನಿಂದಲೂ ಸಂದೇಹವನ್ನು 
ಹೊಂದಿದ್ದ ನರೇಂದ್ರನಿಗೆ, 'ದೇವರಿದ್ದಾ ನೆಯೇ?? ಎಂಬ ಪ್ರಶ್ನೆಗೆ ತಾನು ಸಂಧಿಸಿದ 
ಬಹುತೇಕ ಗಣ್ಯು ಹಾಗೂ ಧೀಮಂತ ಜ್ರ ಗಳಿಂದ ಜಾ । ಉತ. ರ ತೋರಿಕೆಯೆದು, : 
ಜಾರಿಕಯೆದು. ಶ್ರೀ ರಾಮಕ್ಕ ಸ್ಹರೊಬ್ಬ ರೇ "ದೇವರನ್ನು ನಾನು ಮುಖಾ ಮುಖಿ 
ನೋಡಿದ್ದೆ ನೈ. ಅವನೆ ಇಡನೆ ಮಾತನಾಡಿದ್ದೆ ನೆ, ನ್ಯಾಕುಲನಾಗಿ ನೀನೂ ಅವನನ್ನು 
ನೋಡಬಹುದು, ಅವನೊಡನೆ ಮಾತನಾಡಬಹುದು? ಎಂದು ಧೈರ್ಯವಾಗಿ ಉತ್ತರಿಸಿ 
ತೋರಿಸಿದ್ದು. 

ದೀವರಿಗೆ ಅಸಂಖ್ಯ ನಾಮಗಳಿವೆ. ಅನಂತ ರೂಪಗಳಿವೆ. ಆತನನ್ನು ಯಾವುದೇ 
ರೂಪದಲ್ಲಿ ಯಾವುವೇ ಹೆಸರಿಥಿಂವ ಆರಂಭಿಸಿದರೂ ಆತನ ಸಾಕಾ ಎತ್ಯಾರವನ್ನು ಹೊಂದ 
ಬಹುದು. ಆತನನ್ನು ಸಾಕ್ಸಾ ಫತೃರಿಸಿಕೊಳ್ಳಲು. ಅನೇಕ ಸಾಧನಮಾರ್ಗಗಳುಂಟು. 
ಭಕ್ತಿಯೂ ಒಂದು ಸಾಧನ, ಭಕ್ತಿ ಮಾನವನ ಮನಸ್ಸಿನ ನೈರ್ಮಲ್ಯವನ್ನು ಹೋಗ 
ಲಾಡಿಸಿ ಪರಿಶುದ್ಧ ಗೊಳಿಸುವುದರ ಮೂಲಕ ಅವನನ್ನು ದೈವಸಾಕ್ಸಾತ್ಪಾರಕ್ಸೆ ತಯಾರು 
ಮಾಡುತ್ತದೆ. ಭಕ್ತಿ ಎಲ್ಲಾ ವಿಧದ ವ್ಯಾಪಾರೀ ಮನೋಭಾವದಿಂದ ವಿಮುಕ್ತ 
ವಾದದ್ದು. ಅದಕ್ಕೆ "ಇನ್ನೊ ದು ಹೆಸರೇ ಪ್ರೀತಿ ಅಥವಾ Sie ಬೇಷರತ್‌ ಶರಣಾ 
ಗತಿ ಅದರ ಚಿನ್ನೆ. ಜನ ಭಕೆ ದೇವರನ್ನು ದೇವರ ಪ್ರೀತಿಗಾಗಿ ಪ್ರೀತಿಸುತ್ತಾ 
ನೆಯೇ ಹೊರತು ಪ್ರಾಪಂಚಿಕ ಸುಖಪ್ರಾನ್ಲಿಗಾಗಿ ಅಲ್ಲ. ರೈವಿಕ ಹಸಿವು ಮಾನವನಲ್ಲಿ 
ಕಾಣಿಸುವುದು ಶುಭ ಸೂಚನೆಯೆಂದು ಶ್ರೀ “ರಾಮಕೃಷ್ಣ ರು ನಂಬಿದ್ದರು. 

ಹೀಗೆ ದೈವ ಸಾಕ್ಸಾತ್ಕಾರವೇ ರಾಮಕೃಷ್ಣದರ್ಶನದ ಗುರಿ. ಅದೇ ಅವರ ಎಲ್ಲ 
ಬೋಧನೆಗಳ ಜೀವನಾಡಿ. ಅದಕ್ಕೆ ಜಾತಿ, ಮತ್ತ ಕುಲ್ಕ ಲಿಂಗ ವಯೋಮಾನ, 
ವರ್ಗ ಭೇದಗಳಿಲ್ಲ. ಲ್ಸೆಂಗಿಕೆ ಭಾವನೆಯಿಂದ ಆಧೋಗತಿಗೆ ಬೀಳದಂತೆ ನೋಡಿಕೊಳ್ಳಲು 
ಅವರು ಎಲ್ಲಾ ಸ್ತ್ರೀಯರನ್ನೂ ಜಗನ್ಮಾತೆಯ ಅಂಶಸ್ಸ ೈರೂಪಿಗಳೆಂದು ಭಾವಿಸಿ ಗೌರನಿಸು 
ತ್ತಿದ್ದರು. ಅಶುದ್ಧ ಸ್ಥಳಗಳನ್ನು ವೃತ್ತಿಯಿಂದ ಜಾಡೆಮಾಲಿಯನನಂತೆ ಶುಚಿಮಾಡುವುದರ 
ಮೂಲಕ ಉಚ್ಛ-ನೀಚ ಭಾವನೆಯನ್ನು ತೊಲಗಿಸಿಕೊಂಡರು. ಭಕ್ತೆ ನಾಗುವುದಕ್ಕೆ 


ರಾನುಕೃಷ್ಣ ದರ್ಶನ ಶಿಕ್ಪಿ 


ಬೇಕಾದ ಒಂದೇ ಒಂದು ಅರ್ಹತೆಯೆಂದರೆ ಸಾ ವರ್ಥತ್ಯಾಗ ಎಂದು ಶ್ರೀ ರಾಮಕೃಷ್ಣ ಸ್ಜರು 
ಒತ್ತಿ ಒತ್ತಿ ಹೇಳುತ್ತಾರೆ. 

ದೇವರನ್ನು ಅಮಿತವಾಗಿ ಪ್ರೀತಿಸುವುದು ಭಕ್ತಿಯೆನಿಸುವುದು. ಭಕ್ತಿ ಯಲ್ಲಿ ದಾಸ 
ಭಾವ, ಸಖ್ಯಭಾವ, ವಾತ್ಸಲ್ಯಭಾವ, ಶಾಂತಭಾವ, ಮಧುರಭಾನ ಎಂಬ ಅನೇಕ ಪ್ರಕಾರ 
ಗಳುಂಟು. ಪ್ರತಿಯೊಂದು ಭಾವಕ್ಕೂ ತನ್ನದೇ ಆದ ಮಹತ್ವವಿದೆ ಅನಂದರಸನಿದೆ. 

ದಾಸಭಾವದಲ್ಲಿ ಭಕ್ತನು ತನ್ನನ್ನು ತಾನು ದಾಸ (ಭೃತ್ಯ) ನೆಂದೂ ದೇವರನ್ನು 
ಒಡೆಯನೆಂದೂ ಭಾವಿಸಿಕೊಂಡು, ಅವನಿಗೆ ಸಕಲನನ್ನೂ ಅರ್ಪಿಸಿ ನಿಸಾ ಶರ್ಥವಾಗಿ, 
ಸ್ವಾಮಿ ಭಕ್ತಿಯಿಂದ ದೈವವಸಾಕ್ಸಾತ್ಟಾರವನ್ನು ಪಡೆಯುತ್ತಾನೆ... ರಾಮಾಯಣದ 
ಹನುಮ. € ರಾಮರ ಸಂಬಂಧ ದಾಸಭಾ ನಕ್ಕ. ಅತ್ಯುತ್ತಃ ಮ ಉದಾಹರಣೆ. 

ಸಖ್ಯಭಾವದಲ್ಲಿ ಭಕ್ತನು ದೇವರನ ಸ್ತಿ ಆತಿ ಸಯ ಸ್ಟೆ ಸ ್ನೇಹಿತನೆಂದು ಭಾವಿಸಿ ಸಲುಗೆ 
ಯಿಂದ್ಕ ಅವ್ಯಾಜ ಪ್ರೀತಿಯಿಂದ ಭಗವಂತನನ್ನು ಸೇರುತ್ತಾ ತ ಕ್ಸ ಪ್ಹ-ಸುದಾಮ 
ಕೃಷ್ಣ... ಅರ್ಜುನರ ಸಂಬಂಧೆ ಸ ಸಖ್ಯಭಾವಕ್ಕೆ ಒಳ್ಳೆಯೆ ಉದಾಹರಣೆ. 

ವಾತ್ಸಲ್ಯ ಭಾವದಲ್ಲಿ ಭಕ್ಕನು ದೇವರನ್ನು ಮಗುವಿನ ರೂಪದಲ್ಲಿ ಭಾವಿಸಿಕೊಂಡು 
ಅದಕ್ಕೆ ಅವನು ಪ್ರೇಮ-ವಾತ್ಸೆ ಲ್ಯವನ್ನು ತೋರುವುದರ ಮೂಲಕ ದೇವರನ ಸ್ತಿ ಸೇರು 
ತ್ತಾ ನೆ. ಉದಾಹರಣೆಗೆ, ಕೌಸಲ್ಲ ರಾಮ, ಯೆಶೋದ- ಕೃಷ್ಣ ಇತ್ಯಾದಿ. 

ಶಾಂತಭಾನ, ವಾತ ಶಲ್ಯಭಾವದ ವಿಶೋಮ. ಇಲಿ ಭಕ್ಕನೇ ಮಗುವಾಗಿ 
ದೇವರನ್ನೇ ತಂದೆ-ತಾಯಿ ಎಂದು ಭಾವಿಸಿ ಿಶೃ_ಮಾತೃ ಭಕಿ, ಯ "ಮೂಲಕ ಭಗವಂತ 
ನನ್ನು ಸಾಕ್ಲಾತ್ಸರಿಸಿಕೊಳ್ಳು ತ್ತಾನೆ. ಉದಾಹರಣೆಗೆ ದ ಧು ವ್ಯ ಪ ಪ್ರಹ್ಲಾದ ಇತ್ಯಾದಿ. 

ನುಧುಸಭಾನ, ಭಿ ತ ಭಾವಗಳೆ ಲ್ಲಾ ಅತ್ಯಂತ ಉತ್ಕೃಟಾವಸ್ಥೆ, ಇಲ್ಲಿ ಭಕ್ತನು 
ತನ್ನನ್ನು ನ್ರಿಯತಮನೆಂದು ಭಾವಿಸಿ, ಸೇವರನ್ನು' ಪ್ರೇಯಾಯಂದು ತಿಳಿದು, ಅಥವಾ, 
ತನ್ನನ್ನು ತಾನು ಪ್ರೇಯಸಿ ಎಂದು ತಿಳಿದು ಡವರನ್ನು ಪ್ರಿಯೆತಮನೆಂದು ಭಾವಿಸಿ 
ಮಧುರ ಸಂಬಂಧನನ್ನು ಹೊಂದುವುದರ ಮೂಲಕ ಭಗವಂತನನ್ನು ಸೇರುತ್ತಾ ನೆ. 
ಉದಾಹರಣೆಗೆ ರಾಧ. ಕ ಸ್ಹ ಅಕ್ಸಮಹಾ ದೇನಿ-ಚೆನ್ನ ಮಲ್ಲಿಕಾರ್ಜುನ ಇತ್ಯಾದಿ. 

ಶ್ರೀ ರಾಮಕೃ ಸ್ಣ ls 4 ಎಲ್ಲ ಭಕಿ ಭಾವಗಳ ಮೂಲಕ ಹಾದುಹೋಗಿ, 

ಭೆಗನಂತನನ್ನು ರಾಮೃಷ್ಣ, ಏಸು, ಅಲ್ಲಾ ಮುಂತಾದ ರೂಪಗಳಲ್ಲಿ ಸಾಕ್ಸಾತ್ಮರಿಸಿ 
ಕೊಂಡಿದ್ದರು. ಅವರನ್ನು ಅನುಭಾವಿ ಎಂದು ಈ ಅರ್ಥದಲ್ಲಿಯೇ ಹೇಳುವುದು. 


ಹಿ 


ಜ್ಛೈರನೀ ಬ್ರಾಹ್ಮಣಿ ಎಂಬ ಸನ್ಯಾಸಿನಿಯ ಮಾರ್ಗದರ್ಶನದಲ್ಲಿ ಶ್ರೀ ರಾಮ 
ಕೃಷ್ಣರು ತಂತ್ರಸಾಧನೆಯನ್ಲಿಯೂ ಮುಂದುನರಿದಿದ್ದರು. ತಂತ್ರ ಸಗ ತಿರುಳು 
ಇದು: ಮಾನವ ಸ್ಪಭಾವತಃ ಭೋಗವನ್ನು ತ್ಯಜಿಸಲು ಇಷ್ಟಪಡುವುದಿಲ್ಲ. ತಂತ್ರ 
ಮಾರ್ಗವು ಭೋಗ ಮತ್ತು ತ್ಯಾಗಗಳ ಸಮನ್ವಯನನ್ನು ಸಾರುತ್ತದೆ. " ಭೋಗೋ 
ಬ) 


ಷ್ಲಿಳಿ ಮಾನವಿಕ ಕರೂಟಿಕೆ 


ಯೋಗಯೆತೇ? ಎಂಬುದು ಅದರೆ ಬೀಜನುಂತ್ರ. ಅಂದರೆ ತಂತ್ರ ಭೋಗವನ್ನು 
ಯೋಗಕ್ಕೆ ಮಾರ್ಗವನ್ನಾಗಿ ಮಾಡಿಕೊಳ್ಳು ತ್ತದೆ. ಅದು ಕಷ್ಟಕರವಾದ ಮಾರ್ಗ. 
ಅದರ ಗುರಿ ಇತರ ದರ್ಶನಗಳಂತೆ ಮೋಕ್ಷವೇ ಆಗಿದೆ. ಆದರೆ ಮೋಕ್ಷನನ್ನು ಒಂದೇ 
ಬಾರಿಗೆ ಸಾಧಿಸಲಾಗದು ; ಅದನ್ನು ಕ್ರಮಶಃ ಸಾಧಿಸಬೇಕು. ಇಂದ್ರಿಯ ನಿಗ್ರಹನನ್ನು 
ಹಠಾತ್ತನೆ ಮಾಡುವುದನ್ನು ಅದು ವಿರೋಧಿಸುತ್ತದೆ. ಇಂದ್ರಿಯ ಸುಖವನ್ನು ಅನು 
ಭನಿಸುವುದರಲ್ಲಿ ಯಾವ ಅಪರಾಧಿ ಭಾವನೆಯೂ ಇಲ್ಲ. ಆದರೆ ಅದನ್ನು ಅನುಭನಿಸುವ 
ಪ್ರತಿಯೊಂದು ಕ್ಷಣದಲ್ಲೂ ಎಲ್ಲವೂ ದಯಾಮಯಳಾದ ಮಾತೆಯ ಸ್ವರೂಪ; ಆಕೆಯೇ 
ಎಲ್ಲವನ್ನೂ ಮಾಡಿಸುವವಳು ಎಂಬ ನಿಶ್ಚಯೆಜ್ಞಾ ನ ಸಾಧೆಕನಿಲ್ಲಿ ಸ್ಥಿ ರವಾಗಿ ನೆಲಸಿರ 
ಬೇಕು. ಹಾಗಾದಾಗ ಇಂದ್ರಿಯ ಸುಖ ಅನ್ರೈತಿಕವೆನಿಸುವುದ್ದ ಕ 
ತಳ್ಳು ವುದಿಲ್ಲ. 

ಹೀಗೆ ನಮ್ಮನ್ನು ಬಂಧನಕ್ಕೆ ಸಿಲುಕಿಸುವ ಭೋಗ ವಸ್ತುಗಳನ್ನು ದೈವತ್ವ ಕ್ಕೇರಿಸಿ, 
ಇಂದ್ರಿಯ ಸುಖನನ್ನು ಆಧ್ಯಾತ್ಮಿಕತೆಯ ಮಾರ್ಗವನ್ನಾಗಿ ಮಾಡಿ ಬೈನೆಒಲದಿಂದ 
ಆಧ್ಯಾತ್ಮಿಕತೆಯ ಉತ್ತುಂಗ ಶಿಖರವನ್ನು ತಲುಸಬೇಕೆಂದು ತಂತ್ರಸಾಧನ ಸಾರುತ್ತದೆ. 
ತಂತ್ರ ಸಾಧನೆಯನ್ನು ಸಾಂಕೇತಿಕವಾಗಿ ಮಾಡುವ್ರೆದರ ಮೂಲಕ ಶ್ರೀ ರಾಮಕೃಷ್ಣರು 
ದೈವಸಾಕ್ಸಾತ್ಥಾರವನ್ನು ಪಡೆದರು. ' 


3 


ಮೇಲೆ ಹೇಳಿದ ಸಾಧನ ಮಾರ್ಗಗಳೆಲ್ಲ ಭಾವಮುಖ ಅಥವಾ ಸಪ್ರೆಜ್ಞಾತ 
ಸಮಾಧಿಯನ್ನು  ಉಂಟುಮಾಡುವಂಥನ್ರಗಳಾಗಿನೆ. . ಭಾವಮುಖ ಸಮಾಧಿಯಲ್ಲಿ 
ಪೂಜ್ಯ. ಪೂಜಕಭಾವವಿರುತ್ತ ದೆ. ಪೂಜಕ ಭಕ್ಕನಾದರೆ, ಭಗವಂತ ಪೂಜ್ಯನಾಗುತ್ತಾ ನೆ. 
ಧ್ಯಾನ ಮಾಡುವವ, ಧ್ಯಾನಮಾಡಲ್ಪಡುವ ವಸ್ತು ಎಂಬ ದ್ವೈತ ಜ್ಞಾನ ಅಲ್ಲಿ ಸದಾ 
ನೆಲಸಿರುತ್ತೆ ಡೆ.  ಅಡೆಂದಿಗೂ ಅಳಿಸಿಹೋಗುವುದಿಲ್ಲ; ಭಗವಂತನ ಅನಂದವನ್ನು 
ಆಸ್ಚಾದಿಸಲು ಗೆರೆಯೋಪಾದಿಯಲ್ಲಿ,ಒಂದು ಕಿಂಚಿತ್‌ " ಜಹೆಂ? ಉಳಿದುಕೊಂಡಿರುತ್ತದೆ. 
ಈ ಸಮಾಧಿಯನ್ನೇ ಸಂಪ್ರಜ್ಞಾ ತ ಅಥವಾ ಭಾವಮುಖ ಸಮಾಧಿ ಎಂದು ಕರೆಯ 
ಲಾಗಿದೆ. | 
ಶ್ರೀ ರಾಮಕೃಷ್ಣರು ಭಾವಮುಖ ಸಮಾಧಿಯಿಂದಷ್ಟೇ ತೃಸ್ತರಾಗದೆ, ಅದ್ವೈತ 
ಜ್ಞಾ ನ ಸಮಾಧಿಯಾದ ಅಸಂಸ್ರಜ್ಞ ತ ಸಮಾಧಿಯನ್ನು ಹೊಂದಲು ಆಸಕ ರಾಗಿ 
ತೋತಾಪುರಿ ಎಂಬ ಸನ್ಯಾಸಿಯ ಮಾರ್ಗದರ್ಶನದಲ್ಲಿ ಮುಂದುವರಿದು ಅದನ್ನು ಸಡೆಯು 
ವಲ್ಲಿ ಜಯಶೀಲರಾದರು. | 
ಅಸಂಪ್ರಜ್ಞಾತ ಸಮಾಧಿ ಅದ್ವಯ ಸ್ಥಿತಿ; ಎಲ್ಲ ರೀತಿಯ ದ್ವೈತ ಭಾವನೆಗಳು 
ಎ -ಪೂಜ್ಯ-.ಪೂಜಕ ಭಾವ, ಒಡೆಯ. ಸೇವಕ ಭಾವ--ಹೇಳಹೆಸರಿಲ್ಲವಾಗುತ್ತವೆ. 
ಧ್ಯಾನಮಾಡುವನ, ಧ್ಯಾನ ಮಾಡಲ್ಪಡುವ ವಸ್ತು ಎಂಬ ದ್ವೈತ ಜ್ಞಾನ ಮಾಯವಾಗಿ, 


ರಾಮಕೃಷ್ಣ ದರ್ಶನೆ ೩೫ 


ಣಿ 


ಇ 

2 

fu 
ತ್ರ; 


ನಿರ್ನಿಕೆಲ್ಬಕೆ ಸಮಾಧಿಯನ್ನು ಹೊಂದುವುದರ ಮೂಲಕ ಸಾಧಕ ಆತ್ಯಂತಿಕ ಸ 
ಸಾಕ್ಸಾತೃರಿಸಿಕೊಳ್ಳುತ್ತಾನೆ. ಅಸಂಸ್ರಜ್ಞಾತ ಅಥವಾ ಭಾವವಿಮುಖ ಸಮಾಧಿಯ 
ಸಮಯದ ಅರಿವಾಗಲೀ, ದೇಹದ ಅರಿವಾಗಲೀ ಇರುವದಿಲ್ಲ 8 ಸಾಧಕ ಬಾಹ್ಯಜ್ಞಾನ 
ಶೂನ್ಯವಾಗಿಬಿಡುತ್ತಾನೆ. 

ಹೀಗೆ ಆಸಂಪ್ರಜ್ಞಾತ ಸಮಾಧಿ ಅನುಭಾನಿಯ ಚರಮಸ್ಥಿತಿ. ಇಲ್ಲಿ ಭಕ್ತ... 
ಭಗವಂತರ, ಜೀವಾತ್ಮ- ಪರಮಾತ್ಮರ ನಡುವಿನ ಭೇದಭಾವ ನಶಿಸಿಹೋಗಿ, ಭಕ್ತ 
(ಜೀವಾತ್ಮ) ಭಗವಂತ (ಪರಮಾತ್ಮ )ನಲ್ಲಿ ಸಂಪೂರ್ಣವಾಗಿ ಐಕ್ಯನಾಗಿ ದಿವ್ಯಾನಂದ 
ಬಟ್ಟಬಯಲಾಗುತ್ತದೆ. ಶ್ರೀ ರಾಮಕೃಷ್ಣರ ಮಾತುಗಳಳ್ಲಿಃ ಹೇಳುವುದಾದರೆ : 
« ಭಗವಂತನ ಸಾಕ್ಷಾತ್ಕಾರ ಪಡೆದ ನಂತರ, ಸಮಾಧಿಯಲ್ಲಿ ಆತನೊಡನೆ ಐಕ್ಯವಾದ 
ನಂತರ ಜ್ಞಾನ, ವಿಚಾರ ಎಲ್ಲ ನಿಂತುಹೋಗಿ ಬಿಡುತ್ತದೆ. ಜ್ಞಾನ ನಿಚಾರ ಎಲ್ಲಿಯ 
ವರಿಗೆ ಇರುತ್ತೆ? ಬಹುತ್ವದ ಜ್ಞಾನನಿರುವವರೆಗೆ ಜೀವ, ಜಗತ್ತು, ನಾನು ನೀನು 
ಇವೇ ಮೊದಲಾದವುಗಳ ಬೋಧೆ ಇರುವವರೆಗೆ. ಯಾವಾಗ ಸರಿಯಾಗಿ ಏಕತೆಯ 
ಜ್ಞಾ ನ ಡೊಕೆಯುವುಡೋ ಆಗ ಸಾಧಕ ಶಾಂತವಾಗಿ ಬಿಡುತ್ಲಾನೆ.”9 


I 
1 
ಆ 


ಅನುಭಾವಿಯ ನಿರ್ವಿಕಲ್ಪಕ ಸಮಾಧಿಯನ್ನು ಕುರಿತು ಕೆಲವು ಮನೋ 
ವೈಜ್ಞಾ ನಿಕರು ಲಘುವಾಗಿ ಮಾತನಾಡುತ್ತಾರೆ. ಅನುಭಾನಿಯ ಅನುಭವಗಳು, 
ನಿರಾಧಾರವಾದ ಭ್ರಾಮಕ ಕಲ್ಪನೆಗಳು ಎಂದು ಅವರೆ ಅಭಿಪ್ರಾಯ. ಅವರ ದೃಷ್ಟಿ 
ಯಲ್ಲಿ ಅನುಭಾವಿ ಅಸಹಜ ಸ್ಟಿತಿಯಲ್ಲಿರುವ ಹುಚ್ಚ ; ಕಾರಣ ಅವನ ಅನುಭವ 
ಉಳಿವಲ್ಲ ಜನಸಾಮಾನ್ಯರ ಸಹಜ ಅನುಭವವಾಗಿರಬೇಯಿರುವುದರಿಂದ | ಅವರಲ್ಲಿ 
ಕೆಲವರು ಇನ್ನೂ ಮುಂದುವರಿದು ಮಾತನಾಡುತ್ತಾರೆ: ಅನುಭಾನಿ ಪಡೆಯುವ 
ಅನುಭವನನ್ನು ಕೃತಕ ರೀತಿಯಿಂದ ಕೆಲವು ರಾಸಾಯೆನಿಕೆ ವಸುಗಳು ಮಾತ್ರೆಗಳು, 
ಎಲ್‌. ಎಸ್‌.ಡಿ, ಗಾಂಜಾ, ಅಧೀಮು) * ನಗುವ ಅನಲ? (nitrous oxide; 
N,0) ಮುಂತಾದನ್ರೆಗಳ ಸೇವನೆಯಿಂದ ಪಡೆಯಬಹುದು; ಆ ಸಾಧನೆ ಈ ಸಾಧನೆ 
ಎಂದು ವೃಥಾ ಕಷ್ಟಪಡುವ ಗೋಜಿಲ್ಲವೆಂದು ಗೇಲಿಮಾಡುತ್ತಾರೆ. ಶ್ರೀ ರಾಮಕೃಷ್ಣರ 
ಕಾಲಾವಧಿಯಲ್ಲಿಯೇ ಬ್ರಹ್ಮಸಮಾಜದ ಅನುಯಾಯಿಗಳು ನರಗಳ ದೌರ್ಬಲ್ಯ, 
ನರಮಂಡಲದ ಅವ್ಯವಸ್ಥೆಯಿಂದ " ಸಮಾಧಿ? ಎಂದು ಕರೆಯಿಸಿಕೊಳ್ಳುವ “ಸ್ಕಿತಿ? 
ಉಂಟಾಗುತ್ತದೆಂದು ಶ್ರೀ ರಾಮಕೃಷ್ಣರನ್ನು ಹಾಸ್ಯಮಾಡುತ್ತಿದ್ದರು. 

ಅನುಭಾವವನ್ನು ಕರಿತು ಕೆಲನ ಮನೋನೈಜ್ಞಾ ನಿಕರ ಈ ವಿಮರ್ಶೆ ಮೊದಲಿನ 
ನೋಟಕ್ಸೇ ಅಸಾಧು ಹಾಗೂ ಅಸತ್ಯವೆಂದು ಗೋಚರಿಸದೆ ಇರದು. ಅನುಭಾನಿಯೆ 
ಅನುಭವಗಳು, ಜನಸಾಮಾನ್ಯರ ಅನುಭವಗಳಿಂದ ಭಿನ್ನವಾದ ಮಾತ್ರಸ್ಥೆ, ಅವನ್ನು 
ನಿರಾಧಾರ ಭ್ರಾಮಕ. ಕಲ್ಪನೆಗಳೆನ್ನಲಾಗದು. ಅನುಭಾವ ಕೇವಲ ಧಾರ್ಮಿಕ ಪ್ರವೃತ್ತಿ 


€ 


ಪಿ ಮಾನೆನಿಕೆ ಕರ್ಣಾಟಿಕೆ 


ಯುಳ್ಳವರಣ್ಣೇ ಇರಬೇಕೆಂಬ ನಿಯಮವಿಲ್ಲ. ಜೀವನದ ವಿವಿಧ ರಂಗಗಳಾದ ಸಂಗೀತ, 
ಗೆ ಸಂಸ್ಕೃತಿ, ನಾಟಕ ಮುಂತಾದವುಗಳು ನಿಂತಿರುವುದು ಅನುಭವದ ಮೇಲೆ. 
ಭ್ರಾಮಕ ಕಲ್ಪನೆಗಳು ದುರ್ಬಲ ಮನಸ್ಸಿ ನಲ್ಲಿ ಜನ್ಮ ತಾಳುತ್ತವೆಯೇ ಹೊರತು ಅನು 
ಭಾವಿಗಳ ಶಕ್ತಿಯುತ ಮನಸ್ಸಿನಲ್ಲಲ್ಲ. ಅಂಥನರಿಗೆ ಮನೋವಿಕಲ್ಪ ಉಂಟಾಗುತ್ತ 
ದೆಂದು ಹೇಳುವುದು ಉಚಿತವಲ್ಲ. ಅನುಭಾನಿಯ ದೃಷ್ಟಿಯಲ್ಲಿ ಸತ್ಯ (ಅದನ್ನು ಯಾವ 
ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದು) ಕೇವಲ ಸತ್ಯವಲ್ಲ ; ಅದು ಪ್ರತ್ಯಕ್ಷ 


ಸತ್ಯ ; ಅದು ಸುಖ ದುಃಖಾತೀತವಾದ ನಿತ್ಯಾನಂದ. ಅಂತಹ ಅನುಭವವನ್ನು 
ಹೊಂದಿದ ಅನುಭಾವಿಗಳ ಕೇವಲ ಸನ್ಸಿಧಿಯೇ ಸುಖ ಶಾಂತಿ ಸಮಾಧಾನಗಳನ್ನು ತಂದು 
ಕೊಡುತ್ತದೆ. 

ರಾಸಾಯೆನಿಕೆ ವಸ್ತುಗಳ ಸೇವನೆಯಿಂದ ಕೃತಕ ರೀತಿಯಲ್ಲಿ ಪಡೆಯುವ ಅನು 
ಭವಕ್ಕೂ, ಅನುಭಾವಿಯ ಆನಂದಾನುಭನೆಕ್ಟೊ ಬಹಳ ವ್ಯತ್ಯಾಸವಿದೆ $ 

(1) ಸಹಜರೀತಿಯ ಸಮಾಧಿಯನ್ನು ಹೊಕ್ತು ಹೊರಬಂದ ಅನುಭಾವಿಗೆ 
ಅರಿಷಡ್ರೆರ್ಗಗಳ ಮೇಲೆ, ಇಂದ್ರಿಯಗಳ ಮೇಲೆ, ಇಡೀ ಶರೀರದ ಮೇಲೆ ಸಂಪೂರ್ಣ 
ಪ್ರಭುತ್ವವಿರುತ್ತದೆ. ಅವನು ನಿರ್ಮಲ ಜೀವನವನ್ನು ನಡೆಸುತ್ತಾ ಎಲ್ಲರಿಗೂ 
ಆದರಣೀಯ ವ್ಯಕ್ತಿಯಾಗುತ್ತಾನೆ. ಕೇವಲ ಸ್ಪರ್ಷ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು 
ಇತರರಿಗೆ ನೀಡುವ ಶಕ್ತಿ ಯನ್ನು ಹೊಂದಿರುತ್ತಾ ನೆ. 

ಆದರೆ ಕೃತಕ ರೀತಿಯಿಂದ ಅನುಭವವನ್ನು ಪಡೆದು ಹೊರಬಂದ ವ್ಯಕ್ತಿಯಲ್ಲಿ ಈ 
ಪ್ರಭುತ್ವ ಕಾಣಸಿಗುವುದಿಲ್ಲ. ಅವನು ರಾಗದೆ ್ರೀಷಗಳಿಗೆ ಆಶ್ರಯೆನಾಗಿ, ನಿಷಯಾಸಕ್ಷ 
ನಾಗಿ, ಇಂದ್ರಿಯಗಳಿಗೆ ದಾಸನಾಗಿರುತ್ತಾನೆ. ಅಲ್ಲದೆ ಅವನು ಆ ವಸುಗಳ ಸತತ 
ಸೇವನೆಯಿಂದ ಅನೇಕ ರೋಗರುಜಿನಗಳಿಗೆ ಬಲಿಯಾಗಿರುತ್ತಾನೆ. ಅಂಥವನು ಇತರ 
ರನ್ನು ಮೇಲಕ್ಸೆತ್ತಲು, ಮಾರ್ಗದರ್ಶನ ಮಾಡಲು ಹೇಗೆ ತಾನೇ ಸಮರ್ಥನಾದಾನು ? 
ಆದರೆ ನಿಜವಾದ ಅನುಭಾವಿ, ಹೆಚ್ಚು ಹೆಚ್ಚು ಬಾರಿ ಸಮಾಧಿಯನ್ನು ಹೊಕ್ಕು ಹೊರ 
ಬಂದಷ್ಟೂ ಹೆಚ್ಚು ನಿರ್ಮಲನೂ ಹೆಚ್ಚು ಪವಿತ್ರನೂ ಆಗಿರುತ್ತಾನೆ. 

(11) ಸಹಜ ಸಮಾಧಿ ಸ್ಥಿತಿಯಿಂದ ಹೊರಬಂದ ಅನುಭಾವಿಯಲ್ಲಿ ಸಂಪೂರ್ಣ 
ಪರಿವರ್ತನೆಯನ್ನು ಕಾಣಬಹುದು. ಕಾಯಾ ವಾಚಾ ಮನಸಾ ಅವನು ಪರಿಶುದ್ಧ 
ನಾಗಿರುತ್ತಾ ನೆ; ಸಾರ್ವತ್ರಿಕತೆ ಅನನ ಅಭಿವ್ಯಕ್ತಿ ಯಾಗಿರುತ್ತ ದೆ. ಅನನು ಜನಮನ 
ವನ್ನು ಆಕರ್ಷಿಸುವ ಪ್ರಬಲ ಜೀವುತ..ಆಯಸ್ಟಾಂತನಾಗಿರುತ್ತಾ ನೆ... ಜೀವನ 
ವನ್ನು ನೋಡುವ ಅವನ ದೃಸ್ಟಿ ವಿಶಾಲವೂ, ದಯಾರ್ದ್ರ ಹೃದಯವೂ ಆಗಿರುತ್ತದೆ. 

ಆದರೆ ಕೃತಕ ರೀತಿಯಿಂದ "ಅನುಭವವನ್ನು ಪಡೆದವನಲ್ಲಿ ಕ್ರಮ ಕ್ರಮೇಣ 
ಬುದ್ಧಿ ಕಳೆಗುಂದಿ ಶಿಥಿಲಗೊಂಡು, ಶರೀರ ದುರ್ಬಲವಾಗುತ್ತಾ ಬರುತ್ತಿದೆ. 

(iii) ಸಹಜ ಸಮಾಧಿಯಿಂದ ಹೊರಬಂದ ಅನುಭಾವಿ ಪರಮ ಪ್ರಮಾಣಿ 
ಕೆನೂ, ಸತ್ಯಕಾಮನೂ, ಧೀರನೂ, ಸದಾಚಾರಿಯೂ ಆಗಿರುತ್ತಾನೆ. 


ರಾಮಕೃಷ್ಣ ದರ್ಶನ ಶಿ 


ಆದರೆ ಕೃತಕೆ ರೀತಿಯಿಂದ ಅನುಭವವನ್ನು ಪಡೆದವನು ಕ್ಲತ್ರಿಮನೂ, 
ಅಪ್ರಾಮಾಣಿಕನೂ, ಅಧೀರನೂ, ನೀಚನೂ, ಪಾಸಿಯ್ಯೂ ನಿಥ್ಯಾಚಾರಿಯೂ ಆಗಿರು 
ತ್ತಾನೆ. 

(11) ದೈನೀಸ್ತರೊಸ ವಸ್ತುವನ್ನು ಕುರಿತು ನಡೆಸುವ ಆತ್ಯಂತಿಕ ಚಿಂತನೆ 
ನಿಚಾರಮಾಡುತ್ತಾ ಮಾಡುತ್ತಾ ಸಹಜ ಅನುಭಾವದಲ್ಲಿ ಸರ್ಯಾವಸಾನ ಹೊಂದಿದರೆ, 
ಕೃತಕ ರೀತಿಯೆ * ಅನುಭವ 'ನನ್ನು ಹೊಂದುವವನಲ್ಲಿ ಆತ್ಯಂತಿಕ ಚಿಂತೆನೆ ನಿದ್ದೆ 
ಮಾಡುತ್ತದೆ! 

(೪) ಸಹಜ ಸಮಾಧಿಯಲ್ಲಿ ಮಿದುಳಿನ ಎಲ್ಲಾ ಕಾರ್ಯಗಳು ನಿಲುಗಡೆಯಾಗು 
ತ್ತವೆ. ಸ್ವಾರ್ಥ, ಹೀನ ಪ್ರವೃತ್ತಿ ಕೇಳಾಸೆ ಮುಂತಾದವುಗಳು ಮಂಗಮೂಯ 
ವಾಗುತ್ಮವೆ, 
ಆದರೆ ಕೃತಕ ರೀತಿಯಿಂದೆ ಅನುಭನವನ್ನು ಹೊಂದಿದವನನ್ಲಿ ಎಲ್ಲ ರೀತಿಯ 
ಮನೋವ್ಸ ತ್ರಿಗಳು, ಮನೋವೈ ಕಲ್ಯಗಳು ಸದಾ ತಾಂಡೆನವಾಡುತ್ತಿರುತ್ತದೆ. 

(೪1) ಸಹಜ ಸಮಾಧಿಯ ಫಲ ಜ್ಞಾ ನ್ಯ ಆನಂದ ಹಾಗೂ ದೃವ ಸಾಕ್ಸಾತ್ಥಾರ. 
ಸೆಹಜ ಸಮಾಧಿಯಿಂದ ಹೊರಬಂದ ಅನುಭಾವಿ, ಇಡೀ ಮಾನವ ಕುಲಕ್ಕೆ ಒಳಿತು 
ಮಾಡುವುದೇ ತನ್ನ ಧರ್ಮವೆಂದು ತಿಳಿದು ಜಗತ್ತಿನ ಕಲ್ಯಾಣದಲ್ಲಿ ಕಾರ್ಯತತ್ಪರ 
ನಾಗುತ್ತಾನೆ. | 

ಆದರೆ ರಾಸಾಯನಿಕ ವಸ್ತುಗಳ ಸೇವನೆಯಿಂದ ಕೃತಕ ರೀತಿಯ €ಅನುಭವ ಚ 
ವನ್ನು ಪಡೆದವನಲ್ಲಿ ಕೀಳಾಸೆಗಳ್ಳು ಸ್ವಾರ್ಥ, ಧಗೆ ಮೋಸ, ಮನೋರೋಗಗಳು 
ಮಾಯವಾಗದೇ ರಿರಂತರವಾಗಿ ಮುಂದುವರಿಯುತ್ತವೆ. ಹೀಗೆ ಕೃತಕ ರೀತಿಯಿಂದ 
ಸಡೆದ ೯ ಅನುಭವ 'ದ ಫಲ ಅಜ್ಜಾ ನ್ಯ ಅಂಧಕಾರ ಹಾಗೂ ಆಸುರೀಶಕ್ಕಿಯ ವರ್ಧನೆ. 

ಈ ಎಲ್ಲ ಕಾರಣಗಳಿಂದ ಸಹಜ ಸಮಾಧಿಯ ಅನುಭಾವ ಕೃತಕ ರೀತಿಯಿಂದ 
ಪಡೆದ ಅನುಭವದಿಂದ ಗುಣಮಟ್ಟದಲ್ಲಿ ಹಾಗೂ ಎಲ್ಲಾ ವಿಧದಲ್ಲೂ ಸಂಪೂರ್ಣವಾಗಿ 
ಭಿನ್ನವೆಂದು ಸಿದ್ದವಾಗುತ್ತ ದೆ. ಹಾಗೆಯೇ ಅನುಭಾನಿಯೆ ಅನುಭನದ ಆಳವನ್ನು 
ಅಳೆಯಲು ಮಾನವನ ಮಿತವಾದ ಬುದ್ದಿ ಗಾಗಲೀ, ಭಾಷೆಗಾಗಲೀ ಸಾಧ್ಯವಿಲ್ಲವೆಂದು 
ಶ್ರೀ ರಾಮಕೃಷ್ಣರು ಅಭಿಪ್ರಾಯಸಡುತ್ತಾರೆ. ಅವರ ಮಾತುಗಳಲ್ಲೇ ಹೇಳುವುದಾದರೆ : 
| ಒಮ್ಮೆ ಉಪ್ಪಿನ ಬೊಂಬೆಯೊಂದು ಸಮುದೃದ ಆಳವನ್ನು ಅಳೆಯಲು ಹೋಯಿತು. 
ಅಡು ಸಮುದ್ರಕ್ಕೆ ಕಾಲು ಹಾಕುನ್ಸದೇ ತಡ್ಕೆ ಒಡನೆಯೇ ಕರಗಿ ಹೋಗಿ ಬಿಟ್ಟಿ ತು. ೫10 


€ 


" ಧರ್ಮ 'ವನ್ನು ಕುರಿತ ಶ್ರೀ ರಾನುಕೃಷ್ಣರ ನಿಲುವು ಕ್ರಾಂತಿಕಾರಿಯಾದುದು, 
ಹಿಂದೆ ಇಲ್ಲ ಮುಂದೆ ಬರುವ್ರೆದಿಲ್ಲನೆಂಬಂತೆ ಆಶ್ಚರ್ಯಕರವಾದುದು, ಅವರು ಪ್ರೆಪಂಚದ 
ಬಹುತೇಕ ಧರ್ಮಗಳ ಸಾಧನಗಳನ್ನು ಯಶಸ್ಸಿಯಾಗಿ ನಡೆಸಿ ದೈವ ಸಾಕ್ಟಾತ್ಕಾರನನ್ನು 


ಪ್ಲಿಲೆ } ಮಾನವಿಕ ಕರ್ಣಾಟಿಕ 


ಸಡೆದಿದ್ದರು. ಹಿಂದೂ, ಇಸ್ಲಾಂ, ಕ್ರೈಸ್ತ ಮುಂತಾದ ಧರ್ಮಗಳ ಸಾಧನಗಳ 
ಮೂಲತತ್ವಗಳು ಅವರಿಗೆ ಕರತಲಾಮಲಕೆವಾಗಿದ್ದನ್ದೆ. ಅವರನು ಉದಾರವಾದ 
ಸಮನ್ವಯ ಧರ್ಮ, - ಎಲ್ಲ ಧರ್ಮಗಳೂ ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯುತ್ತವೆ 
ಎಂಬುದನ್ನು ಅವರು ಸ್ರತ್ಯಕ್ಷವಾಗಿ ಆಚರಿಸಿ ಸಾಕ್ಸುತ್ಮರಿಸಿಕೊಂಡು ಪ್ರಮಾಣಿಸಿ ಬೋಧಿ 
ಸುತ್ತಿದ್ದರು ಹೀಗೆ ಸಾರದಲ್ಲಿ ಎಲ್ಲ ಧರ್ಮಗಳು ಒಂದನ್ನೇ ಬೋಧಿಸುತ್ತವೆ: ಅದೇ 
ದೈವ ಸಾಕ್ಸಾತ್ಕಾರ. ಅವು ಒಂದೇ ವೃಕ್ಷದ ವಿನಿಧೆ ಕೊಂಬೆಗಳು. ವಿವಿಧ ಧರ್ಮ 
ಗಳು ಕೇವಲ ನಾಮಗಳು. ಎಲ್ಲವೂ ಪ್ರತಿಯೊಂದರಷ್ಟೆ ಸತ್ಯ, ಮುಖ್ಯ ಹಾಗೂ 
ಪರಿಣಾಮಕಾರಿ. ಎಲ್ಲವೂ ರಾಜಮಾರ್ಗಗಳು. ಅವುಗಳನ್ನು ಅಚಲ ಶ್ರದ್ಧೆಯಿಂದ 
ಅನುಸರಿಸಬೇಕು, ಎಂದು ಶ್ರೀ ರಾಮಕೃಷ್ಣರು ಸ್ವಾನುಭವದಿಂದ ಬೋಧಿಸುತ್ತಾರೆ. 
ಅವ್ರಗಳನ್ನು ವಿಶಾಲ ದೃಷ್ಟಿ ಯಿಂದ, ಗೌರನದಿಂದ್ದ ಸಹಾನುಭೂತಿಯಿಂದ ಕಾಣ 
ಬೇಕೆಂದು ಸಾರಿಸಾರಿ ಹೇಳುತ್ತಾರೆ: € ಎಲ್ಲಾ ಮಾರ್ಗಗಳಿಂದಲೂ ಆತನ (ದೇವರು) 
ಸಾಕ್ಸಾತ್ಪಾರನನ್ನು ಪಡೆಯಬಹುದು. ಒಬ್ಬನೇ ಭಗವಂತನನ್ನು ವಿವಿಧ ಹೆಸರುಗಳಿಂದ 
ಕರೆಯುತ್ತಾರೆ, ಅಪ್ಟೆ.11 

| ಧೆರ್ಮಾಂಧತೆಗೆ ಮಾನವನ ಮನಸ್ಸಿನಲ್ಲಿ ಮುಳ್ಳಿನ ಕೊನೆಯೆಷ್ಟು ಅನಕಾಶನಿರ 
ಬಾರದೆಂದು ಅವರು ಒತ್ತಿ ಒತ್ತಿ ಹೇಳುತ್ತಾರೆ: ನಮ್ಮ ಧರ್ಮವೇ ಸರಿ, ಉಳಿದವರದೆಲ್ಲ 
ತಪ್ಪು ಎಂಬ ಭಾವನೆ ಒಳ್ಳೆಯದಲ್ಲ. ಭಗವಂತ ಒಬ್ಬನೇ ನಿನಾ ಇಬ್ಬರಲ್ಲ. ಆತನನ್ನು 
ಭಿನ್ನಭಿನ್ನ ಹೆಸರಿನಿಂದ ಬೇರೆಬೇರೆ ಜನರು ಕರೆಯುತ್ತಾರೆ. ಕೆಲವರು ಆತನನ್ನು 
«ಗಾಡ್‌ ಅಂತ ಕರೆಯುತ್ತಾರೆ, ಇನ್ನು ಕಲನರು " ಅಲ್ಲಾ? ಎಂದು ಕರೆಯುತ್ತಾರೆ. 
ಇನ್ನೂ ಕೆಲಕೆಲವರು ಆತನನ್ನೇ “ಕೃಷ್ಣ', ಶಿವು, ಬ್ರಹ್ಮ' ಹೀಗೆಲ್ಲಾ ಕರೆಯುತ್ತಾರೆ. 
ಉದಾಹರಣೆಗೆ ಕೊಳದ ನೀರು. ಒಂದು ಫೆಟ್ಟಿದವರು ಅದನ್ನು "ಜಲ, ಇನ್ನೊಂದು 
ಘಟ್ಟದವರು “ವಾಟರ್‌”, ಮತ್ತೊಂದು ಘಟ್ಟದವರು ಅದನ್ನು “ಪಾನಿ” ಎಂದು ಕರೆಯು 
ತ್ತಾರೆ. . . . ಆದರೆ ವಸ್ತುಮಾತ್ರ ಒಂದೇ ಒಂದು. ಮತಗಳು ಕೇವಲ ಪಥಗಳು 
ಮಾತ್ರ. ಪ್ರತಿಯೊಂದು. ಧರ್ಮವೂ ಭಗವಂತನ ಸಾಕ್ಸುತ್ವಾರಕ್ಕೆ ಒಂದೊಂದು 
ಮಾರ್ಗ.?12 ಡಾ 
ಶ್ರೀ ರಾಮಕೃಷ್ಣರ ಈ ಬೋಧನೆ ವೇದೋಪನಿಷತ್ತುಗಳ ಬೋಧನೆಯನ್ನು 
ನೆನಪಿಸುತ್ತದೆ. ಖುಗ್ಗೇದ ಸಾರುತ್ತ ದೆ: "ಏಕಂ ಸತ್‌, ನಿಪ್ರಾಃ ಬಹುಧಾ ವದಂತಿ '13 
(ಇರುವ್ರೆದೊಂದೆ ಸತ್ಯ; ತಿಳಿದವರು. ಅದನ್ನು ಅನೇಕ ರೀತಿಯಲ್ಲಿ ಹೇಳುತ್ತಾರೆ). 
ಛಾಂದೋಗ್ಯ ಉಪನಿಷತ್‌ ಇದೇ ಭಾವನೆಯನ್ನು ಪ್ರತಿಧ್ವನಿಸುತ್ತ ದೆ: "ವಾಚಾ 
ರಂಭಣಂ ನಿಕಾರೋ ನಾಮಭೇಯೆಂ ಮೃತ್ತಿಕೇತ್‌ ಏನ ಸತ್ಯಂ.14 [ಮಣ್ಣು ಮಂತ್ರ 
ಸತ್ಯ. (ಮಡಕ, ಕುಡಕೆ, ಜಾಡಿ, ಹೂವಿನ ಕುಂಡ, ಗುಡಾಣ ಮುಂತಾದನೆಗಳು) 
ಅದರ "ವಿಕಾರ'ಗಳು, ಅದರ ನಿನಿಧ "ಹೆಸರು'ಗಳು ಮಾತ್ರ ವ್ಯವಹಾರ ಸಾಧ್ಯ 
ವಾಗಲು.] 


ರಾಮಕೃಷ್ಣ ದರ್ಶನ ತಿ 


ಹೀಗೆ ಒಂದೇ ಕೊಳದಿಂದ ವಿವಿಧೆ ಧರ್ಮಾನಲಂಬಿಗಳು ಕಟ 
ಕ್ರೈಸ್ತರು ಮುಸ್ಲಿಮರು, ಜೈನರು, ಬೌದ್ಧರ, ಪಾರ್ಸಿಗಳು ಯೆಹೊನ್ಯ 
ಇತ್ಯಾದಿ) ಒಂದೇ ವಸ್ಸು (ನೀರನ್ನು ನಿವಿಡ ರೂಪದ ಪಾತ್ರೆಗಳಲ್ಲಿ ರ. ಜಾಡಿ. 
ಚರ್ಮದ ಚೀಲ... . ಇತ್ಯಾದಿ) ವಿನಿಧ ಹೆಸರುಗಳಲ್ಲಿ (ಜಲ, ಪಾನಿ, ವಾಟರ್‌ . .. 
ಇತ್ಯಾದಿ) ಕೊಡೊಡ್ಯೊತ್ತಾೆ ಹೀಗೆ ಸತ್ಯದ "''ನಾಮರೂಸಗಳಲ್ಲಿ ವ್ಯತ್ಯಾಸವಿದೆ. 
ಆದರೆ ಅದು ಸಾರೆದಲ್ಲಿ ಒಂದೇ. ವಿವಿಧ ಧರ್ಮಗಳು ಕೇವಲ ನಾಮ. ರೂಪಗಳು. 
ಅವ್ರೆ ಒಂದೇ ಸ ಸತ್ಯ (ದೇವರು) ದೆಡೆಗೆ ಕೊಂಡೊಯ್ಯುನ ನಿವಿಧ ಹೆಸರಿನ ವಿವಿಧ ಆಚಾರ 
ಗಳ ವಿವಿಧ ಮಾರ್ಗಗಳು, ಒಂದು ಧರ್ಮ ಮತ್ತೊಂದು ಧರ್ಮಕ್ಕಿಂತ ಯಾವ ದೃಷ್ಠಿ 
ಯಿಂದಲೂ ಕೀಳಲ್ಲ, ಮೇಲೂ ಅಲ್ಲ. ಎಲ್ಲವೂ ಸರಿಸಮಾನವಾದನೆಗಳು. ಒಂದು 
ಧರ್ಮದ ಮೇಲಿನ ಪ್ರೀತಿ, ಶ್ರದ್ದೆ "ಮತಾಂಧತೆಯಾಗಿ ಪೆರಿಣನಿ ಸಬಾರದು, ಎಂದು 
ಶ್ರೀ ರಾಮಕೃಷ್ಣರು ೯ ಸಾರ್ನತ್ರಿಕ ಕ ಧಾರ್ಮಿಕ ಅನುಭಾವ 'ವನ್ನು ಸ್ರತಿಪಾದಿಸು 
ಶ್ಕಾರೆ. 

ಹೀಗೆ ಶ್ರೀ ರಾಮಕ್ಕ ಸ್ಹರು ಸರ್ವಧರ್ಮಗಳ ಸಮನ್ನ ಸಯವನ್ನು ಸಾಧಿಸಿದ ಆಧುನಿಕ 
ಭಾರತದ ಪ್ರವಾದಿಗಳಾಇದ್ದಾರೆ. ಎಲ್ಲರನ್ನೂ ಟು ಗೂಡಿಸುವ ಅತ್ಯದ್ಭುತ ಶಕ್ತಿ 
ಅವರ *ಮಾನವತಾ ಧರ್ಮ 'ದಲ್ಲಿದೆ. 

ಎಲ್ಲಾ ಧರ್ಮಗಳ ಸಾರೆ ಒಂದೇ ಆದಮೇಲೆ ನಾವು ಅನೇಕ ಧರ್ಮಗಳನ್ನು ಏಕೆ 
ಸ ದಿಕೆಟೇಕು! ? ಏಕೆ ನಂಬಬೇಕು? ಅವನ ನ್ನು ಅನುಸರಿಸುವ ಅಗತ್ಯವಾದರೂ ಏನು? 
ಪ್ರಪಂಚದಲ್ಲಿ ಅಸ್ಲಿಶೆ ತ್ರದಲ್ಲಿರುವ ಎಲ್ಲಾ ಧರ್ಮಗಳನ್ನು ಒಂದೇ ಬಾಸ ಖ್ಯ ಏಕೆ 
ಸರಿವರ್ಕಿಸಬಾರದು : 9 ಎಂಬ ಅನೇಕ ಧರ್ಮಗಳ ಅಸ್ತಿ ತ್ರ ಚ ಅನಃ in ಸೀ ಪ್ರ ಶ್ಲಿಸುವ 
ಪ್ರಶ್ನೆಗಳು ಈ ಹಂತದಲ್ಲಿ ಏಳುವುದು ಸಹೆಜ. ಪ್ರಶ್ನೆಗಳಿಗೆ ಶ್ರೀ ರಾಮಕೃಷ್ಣ ರು 
ಕೊಡುವ ಉತ್ತರ ತುಂಬ ಮಾರ್ಮಿಕವಾಗಿದೆ. ಯು ತನ್ನ ಕುಟುಂಬದ ಸದಸ್ಯರ 
ವಿವಿಧ ರುಚಿ, ಇಷ್ಟ, ಮನೋಧರ್ಮ ಹಾಗೂ ದೇಹಸ್ರ ಕೃತಿಯನ್ನು ಗಮನದಲ್ಲಿಟ್ಟು 
ಕೊಂಡು ಒಂದೇ ಕ (ಮಾನು) ಯಿಂದ ವಿನಿಧ ರೂಪದಲ್ಲಿ (ಕೆಲವನ್ನು ನೀಯುಸಿ, 
ಕಲವನ್ನು ಬೇಯಿಸಿ ಕೆಲವನ್ನು ಉಪ್ಪಿನಲ್ಲಿ ಹಾಕಿ ಒಣಗಿಸಿ ತೆಲವನ್ನು ಎಣ್ಣೆಯಲ್ಲಿ 
ಕರಿದು) ಅಡಿಗೆ ಮಾಡಿ ಉಣಬಡಿಸುತ್ತಾಳೆ. ಅವರ ಮಾತುಗಳನ್ನೇ ಉದ್ದೆ ರಿಸುವ್ರೆದಾ 
ದರೆ : “ತಾಯಿ ಮಕ್ಕಳಿಗಾಗಿ ನೊನು ಕೊಂಡುಕೊಂಡು ಬಂದಿದಾಳೆ. ಆ ನೂನು 
ಹಾಕಿ, ಸಾರು, ಚಟ್ಟಿ ಬಜ್ಜಿ ಸಲಾವೂ ತೆಯಾರುಮಾಡುತ್ತಾಳೆ. ಎಲ್ಲರ ಹೊಟ್ಟಿಗೂ 
ಸಲಾನೆ ಸರಿಹೋಗದು. "ಅದಕಾ ಗೇ ಕೆಲವು ಮಕ್ಕಳಿಗೆ ಮೂರಿನ ಸಾರು ತಯಾರು 
ಮಾಡುತ್ತಾಳೆ. ಅವಕ್ಕೆ ಚರ್ಯಾತಕಿ ಬಹಳ ಕಡಿಮೆ. ಇನ್ನು ಕೆಲವ ಚಟ್ಮಿಂ ಸುನ್ನೊ 
ಅಥವಾ ಬಜ್ಜಿ ಯೆನೊ ಸೀ ತಿನ್ನುತ್ತ ವೆ. ಒಬ್ಬೊ ಬ್ಬರ ಪ್ರಕೃತಿ ot ಇ ೫15 

ಹೀಗೆ ಎಲ್ಲ ಜು pi ಒಂದೇ ಟೂ ಆ "ಸಾರವನ್ನು ಮಾನವರು 
ಅವರನರ ಬುದ್ಧಿಶಕ್ತಿ, ಸಾಮರ್ಥ್ಯ, ರುಚಿ, ಇಷ್ಟ, ಮನೋಗತ, ಕ್ಕನುಗುಣವಾಗಿ 


೪೦ ಮಾನವಿಕ ಕರ್ಣಾೂಬಿಕ 


ರೂಸಿಸಿಕೊಂಡು ಸಾಕಾ ನಿತ್ವರಿಸಿಕೊಳ್ಳ ಬಹುದು ಎಂದು ಶ್ರೀ ರಾಮಕೃಷ್ಣರು ಸಾರು 
ತ್ತಾರೆ. ಹಾಗಿಲ್ಲದೆ ಪ್ರಸಂಚದಲ್ಲಿರುವ ಎಲ್ಲ ಧರ್ಮಗಳನ್ನು ಏಕಥೆರ್ಮವಾಗಿ ಪರಿವರ್ತಿ 
ಸ್ಪ € ಆದರೆ ಆಗ ಅದು ನೀರಸವಾಗಿ ಬಿಡುತ್ತದೆ. 


೧೦ 


ಈಗ ಭಕ್ತಿ ಜ್ಞಾ ನನನ್ನು ಕುರಿತು ಇನ್ನೂ ವಿವರವಾಗಿ ಚರ್ಚಿಸಬೇಕು. ಭಕ್ತಿ 
ಮತ್ತು ಜ್ಞಾನ ಮಾರ್ಗಗಳು, "ಜೀವರನ್ನು ಸಾಕ್ಸಾತ್ಮರಿಸಿಕೊಳ್ಳಲು ಇರುವ ಎರಡು 
ಭಿನ್ನ ಮಾರ್ಗಗಳು ಎಂದು ಸಾಮಾನ್ಯವಾಗಿ ಜೀ ಕಂಡುಬರುತ್ತದೆ. 
ಏಕೆಂದರೆ ಜ್ಞಾನಿಯಲ್ಲಿ ತರ್ಕಬುದ್ಧಿಯ ಪ್ರಭಾವ ಬಹಳವಾಗಿರುತ್ತ ದೆ, ಶಾಸ್ತ್ರಗ್ರಂಥ . 
ಗಳನ್ನು ಓದಿ ಸಂಪಾದಿಸಿದ ಜ್ಞಾನ ಅದು ; ಅದು ಶಾಸ್ತ್ರ ಪಾಂಡಿತ್ಯ ; ಪುಸ್ತಕ ವಿದ್ಯೆ , 
ದಾರ್ಶನಿಕ ತತ್ವದಲ್ಲಿ ಪರಿಣತಿ. ಹರಿತ ಬುದ್ಧಿಯ ಮೂಲಕ ಜ್ಞಾನಿ ಪ್ರಪಂಚದ 
ಪ್ರತಿಯೊಂದು ವಿಷಯೆವನ್ನು ಪದರ ಪದರವಾಗಿ ಸೀಳಿ ವಿಶ್ಲೆ ಸಿಸಿ ಅರ್ಥ ಮಾಡಿಕೊಳ್ಳು 
ತ್ಮಾ ನೆ. "ಇದಲ್ಲ, ಇದಲ್ಲ? (ನೇತಿ, ನೇತಿ) ನ್ಯಾಸ ಅವನಿಗೆ ಬಹಳ ಪ್ರಿಯವಾದುದು 
ಹೀಗೆ ನಿತ್ಯಾನಿತ್ಯ ವಸ್ತು ನಿವೇಕ ಜ್ಞಾ ನವನ್ನು ತನ್ನ ಹರಿತ ಬುದ್ದಿ ವ ಹೊಂದುವ 
ದರ ಮೂಲಕ ದೈ ವಸಾಕ್ಸಾ ತ್ಪಾ ಕವನ VN ಚ ಗಾತ ನೆ. 
ಆದಕೆ ಭಿ ಮಾರ್ಗದಲ್ಲಿ ಪರಮತ ಮದ, ಭಾವದ ಪ್ರಭಾವ ಹೆಚ್ಚಾಗಿರುತ್ತದೆ. 
ಶ್ರೀ ರಾಮಕೃಷ್ಣರ ಪ್ರಕಾರ, ಭಕ್ತಿ ಎಂದರೆ ಸರ್ವಶಕ್ತನೂ, ಸರ್ನವ್ಯಾಸಿಯೂ, 
ಸರ್ವಜ್ಞನೂ "ಆದಿ ಭಗವಂತನ ಮೇಲಿನ ಅಮಿತ ಪ್ರೇಮ ಅಥವಾ ಪ್ರೀತಿ. ದೇವರ 
ಮೇಲಿನ ಅತ್ಯುಚ್ಚ ಮಟ್ಟದ ಪನಿತ್ರ: ಪ್ರೀತಿಯೇ ಭಕ್ತಿ ಎಂದು ಶಾಂಡಿಲ್ಯ ಭಕ್ತಿ 
ಸೂತ್ರನ್ರೆ ಹೇಳುತ್ತದೆ.16 
ಭಕ್ತಿಮಾರ್ಗ, ಭಾವನಾಮಾರ್ಗ. ಭಾವನೆಗಳಲ್ಲಿ ಪರಮ ಪ್ರೀತಿಯೇ ಅತ್ಯಂತ 
ಶ್ರೇಷ್ಠವಾದುದೆಂದು ಭಕ್ತನ ಧೃಢ ನಿಲುವು ಹೀಗೆ ಮಾವವನ ಉಳಿದೆಲ್ಲ ಭಾವನೆಗಳನ್ನು 
ಪರಮ: ಭಾವನೆಯಾದ ಪ್ರೀತಿಯಲ್ಲಿ ಐಕ್ಯಗೊಳಿಸಿ ದೇವರ ಕಡೆಗೆ ಆ ಪ್ರೀತಿಯನ್ನು 
ತಿರುಗಿಸುವುದೇ ಭಕ್ತಿಯೆಥಿಸುವುದು. ಭಕ್ತಿಯೇ ಪ್ರೇಮ (ಪ್ರೀತಿ) ; ಪ್ರೇಮವೇ ಭಕ್ತಿ. 
ಪ್ರೀತಿಯ ಮಳಗೆರೆಯುವುದು, ಪ್ರೇಮಧಾರೆಯಿಂದ ಆರ್ದ್ರವಾಗುವುದು, ಅಂತರಂಗ 
ದ್ರವಿಸುವುದು ಭಕಿ ಯೆನಿಸುವುದು. ಶ್ರೀ ರಾಮಕೃಷ್ಣ ರ ಪ್ರಕಾರ ಭಕ್ತಿರಸಕ್ಕೆ ಸಮಾನ 
ವಾದ ಬೇರೊಂದು ರಸವಿಲ್ಲ. ನಿಜವಾದ ಭಕ್ತ, ದೇವರನ್ನು ಪ್ರೀತಿಗಾಗಿ ಪ್ರೀತಿಸು 
ತ್ಲಾನೆ; ಮಹಿಮೆಗಾಗಿ ಕೊಂಡಾಡುತ್ತಾನೆ. ಇಲ್ಲಿ ಪ್ರತಿಫಲಾಸೇಕ್ಷೆ ಇಲ್ಲ. 
ಭಗವಂತನನ್ನು ಪ್ರೀತಿಸಿದರೆ ಪ್ರತಿಫಲವಾಗಿ ಅವನು ಪ್ರಾಪಂಚಿಕ ಸುಖವನ್ನು ನೀಡುತ್ತಾನೆ 
ಎಂಬ ಆಸೆ ಆಕಾಂಕ್ಷೆ ನಿಜವಾದ ಭಕ್ತನಿಗೆ ಇಲ್ಲ. ಹಾಗಿದ್ದಲ್ಲಿ ಭಕ್ತಿ ಕೊಟ್ಟು ತೆಗೆದು 
ಕೊಳ್ಳುವ ವ್ಯಾಪಾರವಾಗಿ ಬಿಡುತ್ತದೆ. ನಿಜನಾದ ಭಕ್ತ "ರಾದ 2 ಶ್ರೀ ರಾನುಕೃಷ್ಣರು 
ನೀವರಲ್ಲ ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದರು: ೬ ತಾಯೇ ನನ ನಗೆ ಲೋಕ ಮಾನ್ಯತೆ 


ರಾ ಮಕ್ಕಷ್ಣ ದರ್ಶನ ೪೧ 


ಬೇಡೆ ತಾಯ್ಕಿ ಅಷ್ಟ ಸಿದ್ಧಿ ಬೇಡ ತಾಯ ; ಹೇ ತಾಯಿ! ಶತಸಿದ್ಧಿ ಬೇಡ ತಾಯಿ, ದೇಹ 
ಸುಖ ಬೇಡೆ ತಾಯಿ, ನನಗೆ ನಿನ್ನ ಪಾದ ಪದ್ಮ ಗಳಲ್ಲಿ ಶ್ರದ್ಧಾ ಸಭಕ್ತಿಯುಂಟಾಗುವಂತೆ 
ಮಾಡು ; ಕೇವಲ ಇದೊಂದನ್ನು ಮಾತ್ರ ಕರುಣವ ಸು ಕ »17 


ಹೀಗೆ ದೇವರನ ನ್ನು Ey ಮಾನವನ ಹೃ ದಯದಲ್ಲಿರುನ ಸೆ ಶ್ರೀಮಾಮೃ ತವೇ ಭಕ್ಕಿ. 


ಭತ್ತ ಭಗವಂತನನ್ನು ಸದಾ ಪ್ರೀತಿಸುತ್ತಾ ನೆ ನೆನೆಯುತ್ತಾ, ನೆ, "ಕಡ ದಾಗ ಮಾತ್ರ 
ವಲ್ಲ. ಕಾಮನಾ ಶೂನ್ಯ ಭಕ್ತಿಯೇ ಆಹೇತುಕ ಭಕ್ತಿ. ಅದಕಿಂತ ಮಿಗಿಲಾದ್ದು 


ಯಾವುದೂ ಇಲ್ಲ, ಏನೂ ಬೇಕಾಗಿಲ್ಲ ಆದರೂ ಪ್ರೀತಿಸುವುದೇ ಶುದ್ಧ ಭಕ್ತಿ. 
ಪ್ರಹ್ಲಾದನಿಗೆ ರಾಜ್ಯ ಬೇಕಾಗಿರಲಿಲ್ಲ ಐಶ್ವರ್ಯ ಬೇಕಾಗಿರಲಿಲ್ಲ; ಕೇವಲ ದೇವರು 
ಮಾತ್ರ ಬೇಕಾಗಿತ್ತು. ಮಾನವನು ತನ್ನ ಮನಸ್ಸೆಲ್ಲವನ್ನೂ ಈ ಭಕ್ತಿಯಿಂದ ತುಂಬಿ 
ಕೊಂಡರೆ ಕೀಳಾದ ಅರಿಷಡ್ವ ರ್ಗಗಳಿಗೆ ಸ್ನ ಸ್ಥ ಳವೇ ಇಲದಂಪಾಗಿ ಪರಿಶುದ ನಾದ ಭಕ್ತ 
ನಾಗುವನು, ಆತ್ಮೀಯತೆ, ಐಕ ಭಾವ ತಾದಾತ Ww ನ ಇನೇ ಅವನ 
. ಲಕ್ಷಣಗಳು. | 
ನಿಜವಾದ ಭಕ್ತನಲ್ಲಿ ಅಹಂಭಾವ ಸಂಪೂರ್ಣವಾಗಿ ಲಯವಾಗಿರುತ್ತಡೆ. " ನಾನು 
ದೇವರ ಕೈಯಲ್ಲಿನ ಬೊಂಬೆ ಅವನನ್ನು ಆಶ್ರಯಿಸಿ ಬಂದಿದ್ದೆ ನೆ. ಹಾಲಲ್ಲಾದರೂ 
ಆದ್ದಲಿ, ನೀರೆಲ್ಲಾದರೂ ಅದ್ದಲಿ. ಅವನ ಘಟ ತಾಡಿ, ಅನ್ಯಥಾ ಶರಣಂ ನಾಸ್ತಿ? 
ಎಂದು ಭಕ್ತ ನಿನಮ್ರ ನಾಗಿ ತನ್ನ ನ್ನು ತಾನು ಸಂಪೂರ್ಣವಾಗಿ ಭಗ 'ವಂತನಿಗೆ ಸಮರ್ಪಿಸಿ 
ಕೊಳ್ಳುತ್ತಾ ನೆ. ಆ ನ ಇಚ್ಛೆ ಯಿಲ್ಲಜೆ ಒಂದು ತ್ಸ )ಕಾವೂ ಅಲುಗಾಡದು ಎಂಬ 
ಭಾವ "ಭಕ್ತ ನಲ್ಲಿ ಸದಾ ನೆಲಸಿರುತ್ತದೆ. ಶ್ರೀ ರಾಮಕೃಷ್ಣ (ಕ ಮಾತುಗಳಲ್ಲಿ: ನಾನು 
ಯಂತ್ರ, ಕೆ ಯಂತ್ರಿ ,--ನಾನು ಗೃಹ, ಆಕೆ ಗೃಹಿಣಿ ನಾನು ರಥ ಆಕೆ ರಥ 
ಆಕೆ ನಡೆಸಿದಂತೆ ನಡೆಯುತ್ತೇನೆ, ನುಡಿಸಿದಂತೆ ನುಡಿಯುತ್ತೇನೆ.?18 | 
ಭಕ್ತಿ ಹೃದಯದ ಮಾರ್ಗ. ಜಾತಿ, ಮತ್ತ ಕುಲ ಗೋತ್ರ, ಲಿಂಗ್ಯ ವರ್ಗ 
ಭೇದವಿಲ್ಲದೆ ಎಲ್ಲರೂ ಅನುಸರಿಸಬಹುದಾದ ರಾಜಮಾರ್ಗ. ಭಕ್ಕ ಜಗತ್ತಿನ ಸಕಲ 
ನಸ್ತುಗಳಲ್ಲಿಯೂ ಭಗವಂತನನ್ನೇ ಕಾಣುತ್ತಾನೆ; ತನ್ಮೂಲಕ ಪರಮಾನಂದನನ್ನು 
ಹೊಂದುತ್ತಾ, ನೆ. ಹೀಗೆ ಇಟ ಡೆ ಭಕ್ತ, ನಿಸಾ ರ್ಥಿ, ನಿಷ್ಕಾಮ ಪ್ರೆ ಪ್ರೇಮಿ. ಅವನು 
ದೇವರನ್ನು ಪ್ರೀತಿಗಾಗಿ ಪ್ರೀತಿಸುತ್ತಾನೆ. I ಕೀರ್ತನ, ಸ್ಮರಣ, ಪಾದಸೇವೆ, 
ಅರ್ಚನ, ವಂದನೆ, ಸೇವೆ, ಸ್ನೇಹ ಆತ್ಮಾರ್ಹಣ ಇವೆಲ್ಲಾ ಭಕ್ತಿಯ ವಿವಿಧ ರೂಪಗಳು. 
ಶ್ರವಣ ಎಂದರೆ ಭಗವನ್ನಾ ಮವನ್ನು ಕೇಳುವುದು. ಅನನ ಮಹಾತ್ಮೆಯನ್ನು 
ಕೊಂಡಾಡುನೆದು ಕೀರ್ತನ. ಅವನನ್ನು ಸದಾ ಸ್ಮರಿಸುವುದು ಸ ರಣ. ಅವನ 
ಕೈಂಕರ್ಯ ಮಾಡುವುದು ಪಾದಸೇವೆ. 'ಅವನನ್ನು ತ್ರಿರೋಕ ಹ್‌ ತಿಳಿದು 
ವಿವಿಧೆ ಅಲಂಕಾರಗಳಿಂದ ಭಜಿಸುವುದು ಅರ್ಚನ ಜಿಕೆ ವನಿಸುವುನು. ಅವನನ್ನು 
ಸರಮ ಸ್ಟೇಹಿತನೆಂದು ತಿಳಿದು ಸಂಪೂರ್ಣ ಬ ಜಡಿ ಭಾವವನ್ನು ಹೊಂದುವುದು. 
ಅವನಲ್ಲಿ ಕೃತಜ್ಞತಾ ಭಾವನೆ, ಅವನ ಅಂಶರೂಪರಾದ ದರಿದ್ದ ಪ್ರನಾರಾಯಣರನ್ನು 
6 


ಬ್ರ ಮಾನವಿಕ ಕರ್ಣೂಟಕೆ 


ಸೇವಿಸುವೆದು ಲೌಕಿಕ ವಿಷಯಗಳಲ್ಲಿ ನಿಷ್ಟಾಮರಾಗಿ ಭಗವಂತನಲ್ಲಿ ಸಂಪೂರ್ಣ ಅನು 
ರಾಗವನ್ನು ಹೊಂದಿ ಭಕ್ತಿಪೂರ್ಣ 'ಜೀವನವನ್ನು ನಡೆಸುವುದು ಸ್ನೇಹ, ಸೇವೆ ಹಾಗೂ 
ಆತ್ಮಾರ್ಹಣಗ ಕೆನಿಸುವುವೆ. 

ಭಕ್ತಿಯಲ್ಲಿ ಎರಡು ವಿಧ. (1) ವೈಧಿ ಭಕ್ತಿ ಮತ್ತು (11) ರಾಗಾತ್ಮಿಕ ಭಕಿ. 
ಶಾಸ್ತ್ರ ಗಳಲ್ಲಿ ಧರ್ಮಗ್ರಂಥಗಳಲ್ಲಿ ನಿರೂಸವಾಗಿರುನ ನಿರ್ದಿಷ್ಟ ರೀತಿಯೆಲ್ಲಿ ದೇವರನ್ನು 
ಚ ಸು ದನ್ನು ವೈಧಿ ಭಕಿ ಎಂದು ಕರೆಯಬಹುದು. ಇದು ಸಾಂಪ್ರದಾಯಿಕ ಭಕ್ತಿ. 

ರಾಗಾಕ್ಮಿಸೆ ಭಕ್ತಿಯಲ್ಲಿ ದೇವರನ್ನು ಪೂಜಿಸುವ ಸಂಪ್ರದಾಯ ರೀತಿಗೆ ಅಷ್ಟೊ ಂದು 
ಪ್ರಾಶಸ್ತ ನಿಲ್ಲ ಅದನ್ನು ಒಂದು 01 ಕ್ರಾಂತಿಯುತ ಭಕ್ಷಿ ಎನ್ನ ಟಕ 
ಭಕ್ತಿಯ ಬಾಹ್ಯ ಆಚರಣೆಗೆ ಇಲ್ಲಿ ಒಲನಿಲ್ಲ. ಶುದ್ಧ ಪ್ರೇಮವೇ ಅದರ ಕೇಂದ್ರಬಿಂದು. 
ಸಂಪ್ರೆದಾಯಕ ಅರ್ಚಕನದು ವೈಧಿಭಕ್ತಿಯಾದರೆ ನಿಷ್ಠಾನುಪ್ರೇಮಸ್ವರೂಪಿಯದು 
ರಾಗಾತ್ಮಿಕ ಭಕ್ತಿ. 

ಭಕ್ತಿ ಮೌಢ್ಯ ನಲ್ಲ, ಮೂಢ ನಂಬಿಕೆಯಲ್ಲ ಎಂದು ಶ್ರೀ ರಾಮಕೃಷ್ಣರು ಹೇಳು 
ತ್ತಾರೆ. ಭಕ್ತ ವ್ಯವಹಾರ ಕೌಶಲವಾಗಿರಲು ಸಾಧ್ಯ. ಭಕ್ತಿಗೂ ಸವಾಡಕ್ಕೂ 
ಅರ್ಥಾತ್‌ ಸಂಬಂಧವಿಲ್ಲ. ಭಕ ಕೈನಾದನನಿಂದ ಯಾವುದೇ ಸವಾಡವನ್ನು ಸಿರೀಕ್ಷಿಸು 
ವ್ರದು ಭಕ್ತಿಯನ್ನು ವ್ಯಾಪಾರೀ ವಸ್ತುವಾಗಿ ಮಾಡಿಬಿಡುತ್ತದೆ. Ee ಸವಾಡ 
ಪುರುಷಕೆಲ್ಲರೂ ಭಕ್ಕರೆಂದು ಹೇಳಲಾಗದು. ಭಕ್ತಿ ತೋರಿಕೆಯೆ ಆಡಂಬರದ ವಸು ವಲ್ಲ. 
ಭಕ್ತ ಸಿದ್ಧಿ `ಪೆವಾಡಗಳ ಕಡೆ ಗಮನಹೆರಿಸಬಾರದೆಂದು ಶ್ರೀ ರಾಮಕೃಷ್ಣರು ಅಭಿಪ್ರಾಯ 
ಸಡುತ್ಮಾ ತ್ರ “ ಸಿದ್ದಿಗಾಗಿ, ಅಂದಕೆ ಗಂಗಾನದಿ ಮೇಲಿ ನಡೆದು. "ಹೋಗುವ ಶಕ್ತಿ, 
ದೂರಡೇಶದಲ್ಲಿ ಯಾರಾರು ಏನೇನು ಮಾತನಾಡಿಕೊಳ್ಳು ತ್ತಾರೆ ಎಂಬುದನ್ನು ಹೇಳೋ 
ಶಕ್ತಿ ಇವೇ "'ನೊದಲಾದ ಸಿದ್ಧಿಗಳನ್ನು ಸಂಪಾದಿಸಿಕೊಳ್ಳ ಲು ಪ್ರಯತ್ನ ಮಾಡೋರೂ 
ಅದೇ ಕೀಳುದರ್ಜೆಗೆ ಸೇರಿದವಕೆ.. ಇಂಥ ಜನರಿಗೆ ಶುದ್ಧ ಭಕ್ತಿ ತೊಕಿಯೋದು ಬಹಳ 
ದುಸ್ಯಾಧ್ಯ?19 | 

ಭಕಿ ಮಾನವನ ಪ್ರಾ ರೆಬ್ಬ ಕರ್ಮವನ್ನು ನಾಶಗೊಳಿಸುತ್ತ ದೆಂದು ನಂಬುನೆದು 
ಮೂಢ ನಂಬಿಕೆ ಎಂದು ಶ್ರೀ ರಾಮಕೃಷ್ಣ ಸ್ಲರು ಎ? ಚ್ಚೆರಿಸುತ್ತಾ ರೆ ಪ್ರಾ ರಬ್ಧ ಕರ್ಮ 
ವನ್ನು ಸನೆಸಿಯೇ ಗೆಲ್ಲಬೇಕು; ಅದಕ್ಕ. ಜಾಜಿ ಅಜ ಚೂ ಇಲ್ಲ; ಹಾಗೆ 

Ape ಭಕ್ತಿಯನ್ನು ವ್ಯಾಪಾರೀ ವಸು ವನ್ನಾಗಿ ನೋಡಿದಂತಾಗುತ್ತದೆ. ಕುರುಡ 

ಪರಮ ಭಕ್ತ 'ನಾಗಿದ್ದು ಕೊಂಡು ಗಂಗಾನದಿಯಲ್ಲಿ ಮಿಂದ ಮಾತ ತ್ರಕ್ಸ ಅವನ ಕುರುಡುತನ 
ಹೋಗುವುದಿಲ್ಲವೆಂದು ಉದಾಹರಿಸುತ್ತಾರೆ. 


೧೧ » 
ಶ್ರೀ ರಾವ ಮಕ್ಳ ಸ್ಸ ರ ಪ್ರಕಾರ, ಜ್ಞಾ. ನ ಪುಸ್ತಕದ ಬದನೇಕಾಯಿಯಲ್ಲ. ಶಾಸ್ತ್ರ 
ಜ್ಞಾನ, ಶಾಸ್ತ್ರ ಪಾಂಡಿತ್ಯ ಕೇವಲ ವಿಚಾರ. ಮಟ್ಟ ದಲಿ ಲ್ಲಿ ಸೈದ್ಧಾಂತಿಕ ಮಟ್ಟಿ ದಲ್ಲಿ ಸಲೆ, 
ಅದು ಅನುಷಾ ಡಿ ಜೀವನಧರ್ಮ. ಸಖಾ ತ ಅದು 


xs 


 ರಾಮಕ್ಳಸ್ಥ ದರ್ಶನ ಷ್ಟಿ 


ಕೇನಲ ಬುದ್ಧಿಯ ಮನವರಿಕೆಯಾಗದೆ ಹೃದಯಾನುಭವವಾಗಬೇಕು. ಆಗ ಮಾತ್ರ 
ಅದು ನಿಜವಾದ ಚ್ಹಾ ನವೆನಿಸಿಕೊಳ್ಳು ವುದು, ಹಾಗಿಲ್ಲದ ಪಕ್ಷದಲ್ಲಿ ಅದು ಶುಷ್ಟೆವೂ, 
ನೀರಸವೂ ಆಗಿಬಿಡುವೆದು. ಶ್ರೀ ರಾಮಕೃಷ್ಣ ರ ಶಿಷ್ಯ ಮಣಿಲಾಲನ ಮಾತುಗಳನ್ನು 
`ಇಲ್ಲಿ ಉಕ್ಲೇಖಿಸುವೆದಾದರೆ : “ ಕೆಲವು ಮಂದಿ ಒಂದು ದೋಣಿ ಮಾಡಿಕೊಂಡು ಗಂಗಾ 
ನದಿಯನ್ನು ದಾಟುತ್ತಿದ್ದರು. ಅವರಲ್ಲಿ ಒಬ್ಬ ಪಂಡಿತ ಇದ್ದ. ಆತ ತನ್ನ ಪಾಂಡಿತ್ಯ 
ವನ್ನು ಬಹಳವಾಗಿ ಕೊಚ್ಚಿ ಕೊಳ್ಳ ಲಾರಂಭಿಸಿದೆ. ಅತ ತಾನು ವೇದ, ವೇದಾಂತ, 
ಷಡ್ಜರ್ಶನ ಇತ್ಯಾದಿ ಅನೇಕ ಶಾಸ್ತ್ರಗಳನ್ನು ಓದಿರುವ್ರೆದಾಗಿ ಹೇಳಿದ: ಆತ 
ಒಬ ನನ್ನು ಕೇಳಿದ : " ನಿನಗೆ ವೇದಾಂತ ಸೆರಿಚಯೆ ಆಗಿದೆಯೇ ' ಆತ ಉತ್ತೆರವಿತ್ತ : 


ಏ 
"ಇಲ್ಲ ಸಾಮಿ, " ಶಾಸ್ತ್ರ-ಗೀಸ್ಕಗಳನ್ನು ಸ್ವಲ್ಪವೂ ಓದಿಲ್ಲವೇ? ' " ಇಲ್ಲ, ಸ್ವಾಮಿ, 


ಪಂಡಿತ ಅತ್ಯಂತ. ೦ತ ನಜ ಬಗೆ ಮಾತಾಡುತ್ತಿ ದ್ದ ರೂ ಆಪ್ರ ಯಾಣಿಕ ಸುಮ ನೆ 
ಕುಳಿತ್ತಿದ್ದ. ಇದ್ದ ಕೆದ್ದ ಹಾಗೆ: ದೊಡ್ಡ ಬಿರುಗಾಳಿ ಎದ್ದು ದೋಣಿ ಇನ್ನೆ ji ವ 
ಕೊಂಡುಬಿಡುವುದರಲ್ಲಿತ್ತು. ಆಗಆಪ್ರ 5 ಯಾಣಿಕ ಸಂಡಿತನನ್ನು ಕೇಳಿದ: "ಪಂಡಿತಕ್ಕೆ 
ನಿಮಗೆ ಈಜು ಬರುವುದೇ. ಪಂಡಿತ ಉತ್ತರನಿತ್ತ: *ಇಲ್ಲ'. HE ಹೇಳಿದ: 
" ಸ್ವಾಮಿ, ನನಗೆ ಸಾಂಖ್ಯ ಪಾತಂಜಲ ಇವೆ ಯಾವುವೂ ಗೊತ್ತಿಲ್ಲ. ಆದರೆ ನನಗೆ 
ಈಜುವುದು ಗೊತ್ತಿಡೆ.”20 ಹೀಗೆ ಜ್ಞಾ ನದ ಸಂಬಂಧವಾಗಿ ಮಾತನಾಡುನುದರಿಂದಲೇ 
ಜ್ಞಾ ನಿಯಾಗಲು ಸಾಧ್ಯವಿಲ್ಲ. 

“ಶಾಸ್ತ್ರಗಳೊಳಗೆ ಭಗವಂತ ಸಿಕ್ಳುವನೇ ? ಶಾಸ್ತ್ರಾಧ್ಯಯನದಿಂದ ಅಬ್ಬಬ್ಬ ಎಂದರೆ 
ಆತನ ಅಸ್ಥಿ ಮಾತ್ರ ಸಿಕ್ಕೆಬಹುದು . . . . ಲೆಕ್ಕವಿಲ್ಲದಷ್ಟು ಪುಸ್ತಕ ಓದು, ಬಾಯಿಂದ 
ಅಸಂಖ್ಯ ಶ್ಲೋಕಗಳನ್ನು ಹೇಳು. ವ್ಯಾಕುಲನಾಗಿ ಮುಳುಗು ಹಾಕದೆ ಇದ್ದರೆ ಆತನ 
ಸಾಕ್ಸಾತ್ಪಾರ ಮಾಡಿಕೊಳ್ಳ ಲಾಗುವುದಿಲ್ಲ. ಬರೇ ಪಾಂಡಿತ್ಯದಿಂದ ಮನುಷ್ಯನನ್ನು 
ಮುಗ್ದ ಗೊಳಿಸಲು ಸಾಧ್ಯ. ಆದರೆ ಆತ (ದೇವರು)ನನ್ನು ಸಾಧ್ಯವಿಲ್ಲ.?21 

"ನಿನೇಕ -ವ್ಲೈರಾಗ ನಿಲ್ಲದ ಪಾಂಡಿತ್ಯ, ಭಗವಂತನನ್ನು ಕುರಿತು ಚಿಂತಿಸದ ಪಾಂಡಿತ್ಯ, 
ಕಾಮ ಕಾಂಚನದಲ್ಲಿ ಆಸಕ್ತವಾಗಿರುವ ಪಾಂಡಿತ್ಯ ನಿರರ್ಥಕ. ಆದರಿಂದ ಏನೂ ಆಗದು : 
« ರಣಹದ್ದು ಬಹಳ ಎತ್ತ ರಕ್ಕೇನೋ ಹಾರಿಹೋಗುತ್ತದೆ. ಆದರೆ ಅದರ ದೃಷ್ಠಿ ಸ್ಟಿಯೆಲ್ಲ 
ಕೇವಲ ಹೆಣದ ಗುಂಡಿಗಳ ಕಡೆ. ಪಂಡಿತ ಅನ್ನಿಸಿಕೊಳ್ಳೋನು ಅನೇಕ ಪುಸ್ತ yy ಶಾಸ್ತ್ರ 
ಚ ಸ್ರ? ಶ್ಲೋಕ ಎತ್ತಿಹೇಳಬಲ್ಲ, ಅನೇಕ ಪುಸ್ತಕಗಳನ್ನು ಬರೆದಿರಬಹುದು. 
ಆದರೆ ಆತ ಸ್ತ್ರೀ “ಆಸಕ್ತ ನಾಗಿ ಹೆಸರು, ಕೀರ್ತಿ ಧನಕಾದಿಗಳೇ ಸಾರವತ್ತು ಅಂತ 
ಭಾವಿಸುತ್ತಿದ್ದ ಗ್ರ ಆತ ಹೇಗೆ ಸಂಡಿತನಾಗಬಲ್ಲ ? ಭಗವಂತನಲ್ಲಿ ಮನಸ್ಸು ನೆಲಸದಿದ್ದ ರೆ 
ಆತ ಸಂಡಿತನಾಗಬಲ್ಲನೇ 9೫22 

ಹೀಗೆ * ಶಾಸ್ತ್ರ ಜ್ಞಾ ನ' ಶಾಸ್ತ್ರದಲ್ಲಿ ಉಳಿಯದೆ ಜೀವನಧರ್ಮವಾಗಿ ಜೀವನ-- 
ನೀತಿಯಾಗುವು ಕ್ಷೆ ಭಕಿ. ಎಂಬ ಇನ್ನೊ ಂದು ಹೆಸರಿನಿಂದ ಕರೆಯೆಬಹುದೆಂದು ಶ್ರೀ'ರಾಮ 


ಕೃಷ್ಣರು ಬೋಧಿಸುತ್ತಾ ಕ ಅವರ ಪ್ರಕಾರ, ಅಂತಿಮಾರ್ಥದಲ್ಲಿ ಜ್ಞಾ ನ್ಟ ಭಕ್ಕಿಗೂ 


ಭಳ ಮಾನನಿಕೆ ಕರ್ಣಾಟಿಕ 


ಯಾವ ಭೇದವೂ ಇಲ್ಲ. ಭಕ್ತಿ ಎಂದರೆ ಸ್ವಾನುಭವ ಸಹಜ ಸತ್ಯಜ್ಞಾ ನ ಈ 
ಜಗತ್ತಿನಲ್ಲಿ ನನ್ನ ದೆಂಬುದು ಏನೂ. ಇಲ್ಲ. ತ ಭಗವಂತನದು ಎಂದು ಆತ್ಮಾರ್ಸ್ಹಣೆ 
ಮಾಡಿ ಅನನೊಬ್ಬ ನೆ ನನ್ನ ಆಸ್ಲೆ ಬಂಧು ಎಂಬ ಶ್ರ ದ್ದೆ ಯೆನ್ನು ನಿಂತರ ಹೊಂದಿರು 
ವುದು ಜಾ ೨ ನವೆನಿಸುವೆದು. 

ಹೀಗೆ ಜ್ಞಾ ನಿಯ ಲಕ್ಷಣಗಳು ಎರಡು: ಮೊದಲನೆಯದು ಅಹಂಕಾರ ಶೂನ್ಯತೆ, 
ಎರಡನೆಯದು ಶಾಂತತೆ.23 “ನಾನು, ನನ್ನದು ಎಂಬುದೆ ಅಜ್ಜಾ ನ, "ಹೇ ಹ 
ನೀನು, ನಿನ್ನದು » ಎಂಬುದೆ ಜ್ಞಾನ, 724 

ತಾಯಿ ರೋಗದಿಂದ ಪೀಡಿತವಾಗಿರುವ ತನ್ಹ ಮಗುವನ್ನು ವೆ ವೈ ರನ್ನಿಗೆ ಕರಿದು 
ಕೊಂಡು ಹೋದಾಗ ನಾನು ನಿನ್ನ ಮಗುವನ್ನು ಉಳಿಸುತೆ 3 ಕೆ ಸ ಸ್ವಲ್ಪವೂ ವ್ಯಥೆಸಡ 
ಬೇಡ ಎಂದು ಹ ನದಿಂದ ವೈದ್ಯ ಹೇಳಿದಾಗ ದೇವರು. ನಗುತ್ತಾನೆ. 
ಹಾಗೆಯೇ ಪೃಥ್ವಿ ಎಲ್ಲವೂ ದೇವರ ವಾಸಸ್ಕಾ ನವಾಗಿದ್ದ ರೂ ಸರ್ವವೂ ಅವರಿಗೆ ಸಂಬಂಧಿ 
ಸಿದ್ದಾದರೂ ಅ ತಮ್ಮಂದಿರಿಬ್ಬರು ಟೀಸನ್ನು ಬಡಿದುಕೊಂಡು. " ಇದು ನನ್ನ ಭೂಮಿ' 
ಅಡು ನಿನ್ನದು? ಕ ಹ ದೇವರು ಅವರ ಅಜ್ಜ ನವನ್ನು ಕಂಡು 
ನಗುತ್ಕಾನೆಂದು ಶ್ರೀ ರಾಮಕೃಷ್ಣ ರು ಸ್ವಾರಸ ಸ್ಯವಾಗಿ ನಿವರಿಸುತ್ತಾರೆ. ಅವರ ಪ್ರಕಾರ, 
ಜ್ಞಾನ ಡಿದ ಮೇಲೆ ಜ್ಞಾನಿಯ ತಕ್ಷಣವೆ ಬಿದ್ದುಹೋಗುನೆದಿಲ್ಲ. ಅದು ಎಂದಿ 
ನಂತೆ ಉಳಿದುಕೊಳ್ಳುತ್ತ ವೆ. ಆದರೆ ಜ್ಲ್ಹನಾಗ್ತಿ ಯಲ್ಲಿ ಜಾಕಿ ರಿಪುಗಳು ದಗ ವಾಗಿ 
ಹೋಗಿರುತ್ತವೆ.249  ಇಂಥವರಿ ಅಜ್ಜ ನದಲ್ಲಿರುವವರನ ಸ ಕೈಹಿಡಿದು ಎತ್ತಿ, ಜ್ಞಾನ 
ದೆಡೆಗೆ ನಡೆಸ: ಸುವವರು. ಹೀಗೆ ಜ್ಞಾನ ಮತ್ತು ಭಕ್ತಿ ಎರಡೂ "ಜ್ಞಾನವೇ, ಭಕ್ತಿ ಭಗವಂತ 
ನೆಂಬ ಪಿ ಪ್ರಿಯತಮನನ್ನು ಕುರಿತೆ ಜ್ಞಾ ನವಾದರೆ, `ಮಾನವಕೆಲ್ಲರಫಿಯೂ ಅಂತರ್ಯಾಮಿ 
ಯಾಗಿದ್ದು ಕೊಂದು ಆವರನ್ನು ತನ್ನೆಡಗ್ಗ, ತನ್ನ ಸ್ವರೂಪವನ್ನು ತಿಳಿಯುವಂತೆ ಪ್ರೇಶೇಫಿ 
ಸುತ್ತಿ ರುವ ಭಗವಂತನ ್ರೀತಿಯೇ ಜ್ಞಾ ನ; ಎ ಕೇವಲ ಬ ಸಿದ್ದಿ ಕ್ತ ಕ ಮನವರಿಕೆಯಲ್ಲ, 
ಅನುಭನಗಮ್ಯ ಜ್ಞಾನ. 


/ 


ಅದುದರಿಂದ ಶ್ರೀ ರಾಮಕೃಷ್ಣರು ಪ್ರಥಮತ; ಭಕ್ಕರೋ ಅಥವಾ ಜ್ಞಾನಿಗಳೋ 


ಎಂಬ ಪ್ರಶ್ನೆ ಇಲ್ಲಿ ಸಮಂಜಸ ಪ್ರಶ್ನೆಯಲ್ಲ. ಅವರ ಪ್ರಕಾರ ಭಕ್ತಿಯೇ ಜ್ಞಾನ ; 'ಜ್ಞಾ ನವೇ 


ಭಕ್ತಿ. ಅವರ ಮಾತುಗಳೇ ಹೇಳುವುವೆದಾದರೆ: « ದೇವರ ಜ್ಞಾನ ಮತ್ತು “ವರ 
ಅನುರಾಗ ಕೊನೆಗೆ ಎರಡೊ ಒಂದೇ. ಪನಿತ್ರ ಜ್ಞಾನ ಮತ್ತು ಪವಿತ್ರ ಅನುರಾಗಗಳ ಲಿ 
ಯಾವ ಭೇದವೂ ಇಲ್ಲ?25 "ಜ್ಞಾ ಸ್ವನ ಭಕಿ ಕ KEN ಜ್‌ ವಸ್ತು. ವ್ಯತ್ಯಾಸ ಸ 
ಇಷ್ಟೆ : ಒಬ್ಬ ಹೇಳುತ್ತಾನೆ, « ನೀರು ' ಅಂತ, ಇನ್ನೊಬ್ಬ ಹೇಳುತ್ತಾ ಕ್‌ ಹಿಮ[ಡ್ಡೆ? 
ಅಂತ.»26 

ಆದರೂ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಶ್ರೀ ರಾಮಕೃಷ್ಣರ ವಚನ, 
ಉಸದೇಶಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿದರೆ, ಅವರು ಜ್ಞಾ ನ ಮಾರ್ಗಕ್ಕಿಂತ 
ಭಕ್ತಿ ಮಾರ್ಗಕ್ಕೆ ಹೆಚ್ಚು ಪ್ರಾಶಸ್ತ ಕೊಟ್ಟಂತೆ ಕಾಣುತ್ತದೆ. ಜ್ಞಾ ನ ಯೋಗ ಕಠಿಣ 


ರಾಮಕೃಷ್ಣ ದರ್ಶನ ೪೫ 


ವಾದುದು. ದೇಹಾತ್ಮ ಬುದ್ದಿ ಹೋಗುವ ಹೊರತು ಜ್ಞಾ ನ ಉಂಟಾಗೋದಿಲ್ಲ: 
“ ನಾನು ದೇಹನಲ್ಲ ನಾನು ಮನ ಸ್ಪಲ್ಲ. ನಾನು ಚತುರ್ನಿಂಶತಿ ತತ್ತ್ವ ಅಲ್ಲ; ನಾನು 
ಸುಖದುಃಖಗಳಿಗೆ ಅತೀತ, ನನಗೆ ದಯ ರೋಗ, ಕೋಕ, ಮುಪ್ಪು, ಮ್ಲತ ತ್ಯ? ಎಂಬ 
ಬೋಧೆ ಕಲಿಯುಗದಲ್ಲಿ ಉಂಟಾಗುವುದು ಬಹಳ ಕಠಿಣ. ವಿಚಾರ ಎಷ್ಟೆ € ಮಾಡು 
ದೇಹಾತ್ಮ ಬುದ್ಧಿ ಯಾವುದೋ ಮೂಲೆಯಿಂದ ನುಸಿದುಕೊಂಡು ಒಳಕ್ಳೈ ನುಗ್ಗಿ 
ಬಿಡುತ್ತ . ದೇಹಾಭಿಮಾನ ಹೋಗುವುದಿಲ್ಲ, ಆದ್ದರಿಂದ ಭಕ್ತಿಯೋಗವೇ ಈ 
ಯುಗಕ್ಕೆ ಒಳ್ಳೆಯದು. ಇದು ಬಹಳ ಸಹಜವಾದದ್ದು. »27 
3 ಜ್ಞಾನ ಅಂತಃಪುರದವರೆಗೆ ಮಾತ್ರ ಹೋಗಬಲ್ಲದ್ದು, ಆದರೆ ಭಕ್ತಿ ಅಂತಃ 

ಪುರಕ್ಕೇನೇ ಉಳ ೫28 

ಒಟ್ಟನಲ್ಲಿ ಶ್ರಿ ರಾಮಕ್ಕ ಷ್ಣರು ಭಕ್ತರಲ್ಲಿ ಭಕ್ತತೆ ಶ್ರೇಷ್ಟರಾಗಿ, ಜಾ ಸ ನಿಗಳಲ್ಲಿ ಮಹಾ 
ಜಾ ಇ ಫಿಗಳಾಗಿ ಪಿ ei ಮ ಬಾಳಿ ಬೆಳಗಿದವರು. ಹೊರನೋಟಕ್ಕೆ 
ಅವರು ಭಾವುಕ ಭತ 3 ರಂತೆ ಕಂಡರೂ ಅಂತರಂಗದಲ್ಲಿ ಅವರು ನಿಜವಾಗಿಯೂ ಜ್ಞಾ ಸಿ 
ಗಳಾಗಿದ್ದರು ಎಂದು ಸ್ಟಾ ಮಿ ವಿವೇಕಾನಂದರು ಬಹಳೆ ಚೆನ್ನಾಗಿ ಗಿ ನಿಶ್ಲೆ ಸಿಸಿದ್ದಾರೆ. 
ಹೀಗೆ ಶ್ರ ( ರಾಮಕೃಷ್ಣ (ರನ್ನು ಜ್ಞಾನೀ-ಭಕ್ತ ಎಮು ಕರೆಯಬೇಕು. 


೧.೨ 


ಶ್ರೀ ರಾಮಕ್ಸೆ ಸ್ಲರ ತಾತ್ವಿಕ ಚಿಂತನೆಯನ್ನು ಸ್ಪಷ್ಟವಾಗಿ ರಿರೂಪಿಸುವುದು 
ಸುಲಭವಲ್ಲ. ಅವರು "ಿತಿಮಾರ್ಥದಲ್ಲಿ " ಅದ್ವೈತ ಚಟ್ಟೆ ಅದರ ಮೆಟ್ಟಲು 
ಗಳೆನಿಸಿದ ದೆ ತೈ ವಿಶಿಷ್ಟಾ ದೆ 5 ತಗಳನ್ನು ಕಡಿಗಣೆಸಿದವರಲ್ಲ. ತಾತ್ತಿ ಕ ಚೆಂತನೆ 
ಯಲ್ಲಿ ಅದೆ 343 ವಿಶಿಷ್ಟಾ ಡೆ ತ್ರ ವ್ಸ ಷ್ಣ ವ ಧರ್ಮಗಳ ಆಧಾ ತ್ಮಿ | ಭಜೆ. ಸಂಗಮ 
ವನ್ನು i | 

ಅಗಲೇ ತಿಳಿಸಿದಂತೆ, ಶ್ರೀ ಪ್ರಜ ಪ್ರಕಾರ ಹ 3 ಸತ್ಯ ದೇವರು 
ಆಥವಾ ಬ್ರಹ್ಮತತ್ತ್ವ. ದೇವರನ್ನು ಓಕ್‌ ಕಾಳೀ ಮುಂತಾದ ಹೆಸರುಗಳಿಂದ 
ಅನರು ಕರೆಯುತ್ತಾರೆ. ಇವುಗಳಲ್ಲಿ ಕಾಳ್‌ ಎಂಬ ಹೆಸರು ಅವರಿಗೆ ಪರಮ ಪ್ರಿಯ. 
ದೇವರೇ (ಕಾಳೀ) ಸೃಷ್ಟಿ ಕರ್ತೆ, ಫಾಲಕೆಮಾಡುವವಳು ಹಾಗೂ EE ಹಕ್ಕ 
ಸೃಷ್ಟಿ ಆಕೆಯ ಲೀಲೆ. 

ಆತ್ಯಂತಿಕ ಸತ್ಯ ಸ್ವರೂಪದಲ್ಲಿ ಸಗುಣವೋ ಆಥವಾ ನಿರ್ಗಣವೋ ಎಂಬ ಪ್ರಶ್ನೆ. 
ತಲೆಯೆತ್ತುತ್ತದೆ. ಶ್ರೀ ರಾಮಕೃಷ್ಣರ ಪ್ರಕಾರ ಆತ್ಯಂತಿಕ ಸ ಸತ್ಯ ಸಗುಣವೂ ಹೌದು, 
ನಿರ್ಗುಣವೂ ಹೌದು. ಅಂದರೆ ಅದು ಕೇವಲ ಸಗುಣವಲ್ಲ; ಕೇವಲ ನಿರ್ಗುಣವೂ ಅಲ್ಲ. 
ಅದು ಸಗುಣವಾಗಿಯೂ ನಿರ್ಗುಣ, ನಿರ್ಗುಣವಾಗಿಯೂ ಸಗುಣ. ಅಷ್ಟೇಕೆ ಸಗುಣ 
ನಿರ್ಗುಣಗಳರಡೆನ್ನೂ ಮಾರಿದುವಾಗಿದೆ, ಅದು ತನ್ನ ನ್ನು ತಾನು ಅನೇಕ ರೂಪಗಳಲ್ಲಿ 
ತೋರ್ಪಡಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ; "ಹಾಸು ನಿರೂಸವಾಗಿ ನಿಲ್ಲು 


೪೬ ಮಾನವಿಕ ಕರ್ಣಾಬೆಕ 


ನಂಥಾದ್ದೂ ಆಗಿದೆ. ಈ ಅಂಶವನ್ನು ಸ್ಪಷ್ಟವಾಗಿ ವಿಶದಸಡಿಸಲು ಶ್ರೀ ರಾಮಕೃಷ್ಣರು 


Aree ಉದಾಹರಣೆಯನ್ನು ಕೊಡುತ್ತಾ ರೆ: “ಒಂದು ಸಲ ಒಬ್ಬ ಒಂದು 
ತೋಪಿಗೆ ಹೋಗಿ ಮರದ ಮೇಲೆ ಸ ಗೋಸುಂಬೆ ಕಂಡೆ, ಆತ ತನ್ನ ಸ್ನೇಹಿತರಿಗೆ ಕ 
ೇ ನಾನು ಆ ತೋಪಿನಲ್ಲಿ ಒಂದು ಗೋಸುಂಬೆ ನೋಡಿ ಬಂದೆ? ಎಂದ. ಆತನ ವಿಶ್ವಾಸ 
ಅದು ಸಂಪೂರ್ಣ ಕೆಂಪು ಎಂದೇ. ಅದೇ ತೋಪಿನಿಂದ ಬಂದ ಇನೊ KU} "ನಾನು 
ಒಂದು ಹಸಿರು ಗೋಸುಂಬೆ ನೋಡಿ ಬಂದೆ? ಎಂದ. ಆತನ ನಿಶ್ವಾಸ ಆದು ಅಚ್ಚ 
ಹಸಿರು ಎಂದೆ. ಆದರೆ ಯಾರು ಆ ತೋಪಿನಲ್ಲಿ ವಾಸವಾಗಿದ್ದ ನೋ ಸ್‌ ಬಂದು : 
"ನೀವೇನು ಹೇಳ್ತಿದಿರೋ ಅದೆಲ್ಲಾ ಸರಿ, ಆದರೆ ಆ ಪ್ರಾಣಿ ಕೆಲವು ವೇಳೆ ಕೆಂಪಾಗಿ 
ಕೆಲವು ವೇಳೆ ಹಳದಿಯಾಗಿ, ಕೆಲವು ನೇಳೆ' ಹಸಿರಾಗಿ ಕಾಣಿಸಿಕೊಳ್ಳುತ್ತದೆ. ಇನ್ನು 
ಕೆಲವೆ ಸಮಯ ಅದಕ್ಕೆ ಯಾನ ಬಣ್ಣವೂ ಇರೋದಿಲ್ಲ' ಎಂದು”.29 

ಅವರ ಸಂಭಾಷಣೆಗಳಲ್ಲಿ ಪದೇ ಪದೇ ಬ್ರಹ್ಮದ ಸಾಕಾರ- ನಿರಾಕಾರ ಸಗುಣ... 
ನಿರ್ಗುಣ ಸ್ವರೂಪದ ವಿವರಣೆ ಬರುತ್ತ ದೆ, ಆತ್ಯಂತಿಕ ಸತ್ಯ (ಬ್ರಹ್ಮ) ಸ್ವರೂಪದಲ್ಲಿ 
ನಿರ್ಗುಣಮಾತ್ರವೆಂದು ಸಾರುವ ಅದ್ವೈತ ದರ್ಶನ, ಇಲ್ಲ ಅದು ಸಗುಣಮಾತ್ರನೆಂದು 
ಸಾರುವ ದ ತೆ ವಿಶಿಷ್ಟಾ ದ್ದೆ ಪತೆ SE oy ಮಾಸಿ ಸಿಕ್ಕ (theistic) ದರ್ಶನಗಳ 
ಅತಿೇಕವನ್ನು ಬಹಳ ಸೊಗಸಾಗಿ ತಮ್ಮ ದರ್ಶನ ದಲ್ಲಿ ಶ್ರೀ ರಾಮಕೃಷ್ಣರು ಸ ಸಮನ್ವಯ 
ಮಾಡಿದ್ದಾರೆ : “ನಿರ್ಗುಣ ನನ್ನ ತಂದೆ, ಸಗುಣ ನನ್ನ ತಾಯಿ. ಯಾರನ್ನು ಹೊಗಳು 
ವುದು ? ಯಾರನ್ನು ತೆಗಳುವುದ 2? ತಕ್ಕಡಿಯ ಬಟ್ಟ ಲೆರಡೂ ಒಂದೇ ಸಮು ತೂಕ.?30 

“ವೇದಾಂತ ನಿಚಾರದ ದೃಷ್ಟಿಯಿಂದ ಬ್ರಹ್ಮ ನಿರ್ಗುಣ... . .. ಆತನ ನೈಜ 
ಸ್ವರೂಪ ಏನು ಎಂಬುದನ್ನು ಹ್‌ ವರ್ಣನೆ ಮಾಡಲಾಗೋದಿಲ್ಲ. ಆದರೆ ನಿನ್ನ 
ವ್ಯಕ್ತಿತ್ವ ಸತ್ಯವಾಗಿರುವವರೆಸ, ಜಗತ್ತು, ಸತ್ಯ, ಭಗವಂತನ ನಾನ ರೂಪಗಳೂ ಸತ್ಯ, 
ಭಗವತ ಒಬ್ಬ ವ್ಯಕ್ತಿ ಎಂಬ ಭಾವನೆಯೂ ಸಕ್ಯ.?31 

«ನಿರ್ಗುಣಸ್ವ ರೂಪನಾದ ಬ ಬ್ರಹ್ಮನ ನಲ್ಲಿ ಹಾಗೂ ಸಗುಣ ಸ ಸ ರೂಪಿಯಾದ ಮಾತೆ 

ಲ್ಲಿ ಯಾವ ಭೇದವೂ ಇಲ್ಲ. ಸವರು ಕಾರ್ಯಾಸಕ್ತ ಬತ ಆನಾ ಅವನನ್ನು 

ಕು ಬ್ರಹ್ಮ ವೆಂದ್ಕೂ ಅವನು ಸ ಸೃಷ್ಟಿ ಸ್ಥಿತಿ. ಲಯಗಳ ಕಾರ್ಯದಲ್ಲಿ BT 
ಅವನನ್ನು ಶ್ಯ ಮಾತೆಯೆಂದೂ ತರೆಯಲಾಗುತೆ, ದೆ332 

“ಕಜ್ಞಾ ಯವನ ಸಿ ಉದ್ದುದ್ದವಾಗಿ ತಿಪ್ಪಿ; ಅಡ್ಡಡ್ಡ ಲಾಗಿ ಹಪ ಹೇಗೆ ತಿಂದರೂ 
ಸಿಹಿಯೆ?33 

ಎಲ್ಲಾ ಆಸ್ತಿಕರಿಗೂ ಸವಾಲನ್ನು ಒಡ್ಡುವ ಪ್ರಶ್ನೆ ಇಲ್ಲಿ ಗೋಚರಿಸದಿರದು. 
ಬ ಟ್‌ ಸರಮಾತ್ಮ ಅನಿಷ್ಟ "ಹುಕು ಕುರೂಸಗಳನ್ನು. ಏಕೆ ಇರಲು ಅವ 
ಕಾಶನಿತ್ತಿದ್ದಾನೆ? ಕೆಲವರನ್ನು "ಸುಖಜೋಗಗಳಲ್ಲಿ ಮಕ್ಕೆ ಕೆಲವರನ್ನು ಕಷ್ಟ le 
ಕಡುಬಡತನದಲ್ಲಿ ಏಕೆ ಇಟ ಶೈದ್ದಾ ನೆ? ಶ್ರೀ ರಾಮಕ್ಷೆ ೈಷ್ಣ ರೆ ದೃಃ ಸ್ಟಿಯಲ್ಲಿ ಈ: ಪ್ರಶ್ನ ಗಳು 


ನ್‌ ಡೆ 


ವ್ಯಕ್ತಿಗೆ ಸಂಬಂಧಿಸಿದನೇ ಹೊರತು ದೇವರನ್ನು ಕಿಂಚಿತ್ತೂ 'ಮುಟು ಪಲ್ಲ. ದಯಾ 


ಬ ಗೆ 
ರಾಮಕೃಷ್ಣ ದರ್ಶನ ೪೭ 


ಮಯೆನಾದ ದೇವರು ಸೂರ್ಯನಂತೆ ಸರಿಸಮಾನವಾಗಿ ಎಲ್ಲರಿಗೂ ಒಂದೇ ಪ್ರಕಾಶ 
ವನ್ನು ನೀಡುತ್ತಾನೆ. ಅವನ ದೀಪದ ಬೆಳಕನ್ನು ಒಬ್ಬ ಭಗವಂತನನ್ನು ಕುರಿತ ಧರ್ಮ 
ಗ್ರಂಥವನ್ನು ಅಧ್ಯಯನ ಮಾಡಲು ಉಪಯೋಗಿಸಿಕೊಳ್ಳ ಬಹುದು, ಇಲ್ಲವೇ ಬ್ಯಾಂಕಿನ 
ಚೆಕ್‌ ಒಂದನ್ನು ಫೋರ್ಜರಿ ಮಾಡಲು ಉನಯೋಗಿಸಿಕೊಳ್ಳ ಬಹುದು : ಯಾವದನ್ನು 
ಮಾಡಬೇಕೆಂಬುದು ವ್ಯಕ್ತಿಗೇ ಬಿಟ್ಟಿದ್ದು. ಅವನು ಎರಡನೆಯದನ್ನು ಆರಿಸಿಕೊಂಡರೆ 
ಅದಕ್ಕೆ ಅನನೇ ಹೊಣೆ, ಭಗನಂತನಲ್ಲ, ಎಂದು ಶ್ರೀ ರಾಮಕೃಷ್ಣರು ಅಭಿಪ್ರಾಯ 
ಪಡುತ್ತಾರೆ. 


೧೩ 


~ 


ಶ್ರೀ 'ರಾಮಕೃಷ್ಣರ ಪ್ರಕಾರ ಜಗತ್ತು ಅಂತಿಮಾರ್ಥದಲ್ಲಿ ಮಿಥ್ಯೆ. ಬ್ರಹ್ಮ 
ನೊಂದೆ ವಸ್ತು, ಉಳಿದುದೆಲ್ಲ ಅವಸ್ತು. ಆದರೆ ವ್ಯವಹಾರ ದೃಷ್ಟಿಯಿಂದ ಅದು ಸತ್ಯ. 
. ಸಂಸಾರಜಗತ್ತಿನಲ್ಲಿದ್ದು ಎಲ್ಲ ಕೆಲಸ-ಕಾರ್ಯೆಗಳನ್ನು ಮಾಡುತ್ತಿದ್ದೆರೂ ಜೀವಾತ್ಮ 
(ಮಾನವ)ನ ಮನಸ್ಸೆಲ್ಲಾ ಭಗವಂತನ ಮೇಲಿರಬೇ ಕೆಂದು ಉಪದೇಶಿಸುತ್ತಾರೆ : “ಆಮೆ 
ನೀರಿನಲ್ಲಿ ಈಜಾಡುತ್ತಿರುತ್ತದೆ. ಆದರೆ ' ಅದರೆ ಮನಸ್ಸೆಲ್ಸಿದೆ ಗೊತ್ತೆ ನಿನಗೆ? ತನ್ನ 
ಮೊಟ್ಟೆ ಗಳಿರುವ ದಡದಲ್ಲಿ. ಸಂಸಾರದಲ್ಲಿ ಎಲ್ಲ ಕೆಲಸಕಾರ್ಯಗಳನ್ನು ಮಾಡು, ಆದರೆ 
ಮನಸ್ಸನ್ನು ಮಾತ್ರೆ ಭಗನಂತನಲ್ಲಿ ನೆಡು. 334 

ಸಂಸಾರವನ್ನು ತ್ರೀ ರಾಮಕೃಷ್ಣ ರು ಹಲಸಿನ ಹಣ್ಣಿ ಗೆ ಹೋಲಿಸುತ್ತಾ ರೆ. ಹಲಸಿನ 
ತೊಳೆ ತಿನ್ನಲು ಸೆಹಿಯಾಗಿದ್ದರೂ ಅದನ್ನು ತೊಗಟೆಯಿಂದ ಬಿಡಿಸುವುದು ತ್ರಾಸ 
ದಾಯಕ. ಅದು ಅಂಟನಲ್ಲಿ ಸೆರೆಯಾಗಿರುತ್ತದೆ. ಸಂಸಾರವೇ ಸಂಕೀರ್ಣತೆಯೆಂಬ 
. ಜಂಜಾಟದ ಅಂಟು. ಆ ಅಂಟನಲ್ಲಿದ್ದೂ ಅದಕ್ಕೆ ಅಂಟದಂತೆ ಇರುನೆದು ಹೇಗೆ? 
ಭ 'ವದ್ಭಕ್ತಿ ಯನ್ನು ಮೈ ಗೂಡಿಸಿಕೊಂಡು ಬಾಳುನ್ಹೆದರಿಂದ ಎಂದು ಶ್ರೀ ರಾಮಕೃಷ್ಣ ರು 
ಮನೋಜ್ಞ ವಾಗಿ ಉಪದೇಶಿಸುತ್ತಾರೆ : “ನೊದಲು ಕೈಗೆ ಎಣ್ಣೆ ಸವರಿಕೊಂಡು ಬಳಿಕೆ 
ಹಳಸಿನ ಹಣ್ಣು ಬಿಡಿಸಬೇಕು. ಇಲ್ಲದಿದ್ದರೆ ಕೈಗೆ ಅಂಟು ಹತ್ತಿಕೊಂಡು ಬಿಡುತ್ತದೆ. 
ಭಗವದ್ಭಕ್ತಿಯೆಂಬ ಎಣ್ಣೆಯನ್ನು ಮೊದಲು ಹನಣಿಸಿಕೊಂಡು ಬಳಿಕ ಸಾಂಸಾರಿಕ 
ಕೆಲಸ ಕಾರ್ಯಗಳಲ್ಲಿ ಕೈ ಇಡಬೇಕು. ?35 

ನಾವೆಯು ನೀರಿನಲ್ಲಿರಬಹುದು. ಆದರೆ ನೀರು ನಾವೆಯಲ್ಲಿ ಬರೆಕೂಡದು- 
ಸಾಧಕನು ಈ ಜಗೆತ್ತಿ ನಲ್ಲಿರೆಬಹುದು, ಆದರೆ ಈ ಜಗತ್ತು ಆತೆನಲ್ಲಿರೆಕೊಡೆದು. 36 

ದೇವರು ಸರ್ವವ್ಯಾಸ್ಯನಾಗಿದ್ದರೂ ಮಾಯೆ ಎಂಬ ತೆರೆ ಅವನನ್ನು ಮುಚ್ಚಿ ರುವ 
ದರಿಂದ ಜೀವಾತ್ಮ ಸರಮಾತ್ಮನನ್ನು ಅರಿಯದೆ ತನ್ನ ಗಾಢಾಂಧೆಕಾರದಲ್ಲಿ ಮುಳುಗಿರು 
ತ್ಮಾನೆ. “ಮಾಯೆಯ ಸರದೆಯೇ ದೇವರನ್ನು ನಮ್ಮ ದೃಷ್ಟಿಯಿಂದ ಮರೆಮಾಡಿರು 
ತ್ತದೆ. ಈ ಪರದೆಯನ್ನು ಸರಿಸದಿರುವವರೆಗೆ ಸರಮಾತ್ಮನ ದರ್ಶನವಾಗುವುದಿಲ್ಲ.?37 

“ಮಾಯೆಯಲ್ಲಿ ಎರಡು ವಿಧ, ವಿದ್ಯಾಮಾಯ್ಕೆ ಅವಿದ್ಯಾ ಮಾಯೆ 


ಸ 


೪೮ ಮಾನವಿಕ ಕರ್ಣಾಬೆಕ 


ಭಗವಂತನನ್ನು ಮರೆಯುವಂತೆ ಮಾಡಿ ಸಂಸಾರದಲ್ಲೇ ಮುಳುಗಿಸಿಬಿಡುತ್ತದೆ. ಆದರೆ 
ನಿದ್ಯಾಮಾಯೆ- -ದಾನ, ಭಕ್ತಿ ಸಾಧುಸಂಗ--ಭಗವಂತನ ಕಡೆಗೆ ಕೊಂಡೊಯ್ಯು 
ತ್ತದೆ, ೫38 

ಹೀಗೆ ಅನಿದ್ಯಾಮಾಯೆ ಜೀವಾತ್ಮ ನನ್ನು ಸಂಸತ್ತು ನೈಭವ್ಯ ಕೀರ್ತಿ ಇತ್ಯಾದಿ 
ಗಳಿಂದ ಪೀಡಿಸುವುತೆ ಮಾಡಿದರೆ ನಿದ್ಯಾಮಾಯೆ ಜೀವಾತ್ಮ ಬಂಧನದಿಂದ ಹೊರ : 
ಬರಲು ಸಹಾಯ ಮಾಡುತ್ತದೆ? 


೧೪ 


ಶ್ರೀ ರಾಮಕೃಷ್ಣರ ಪ್ರಕಾರ ಜೀವಾತ್ಮ ಸಾರದಲ್ಲಿ ಬ್ರಹ್ಮನೇ ಅಗಿದೆ. 

ಬ್ರಹ್ಮವೇ ಹಾವಾ ಗಿ "ಕಚ್ಚು ತ್ತಾನೆ, ಔಷಧವಾಗಿ ವಾಸಿಮಾಡುತ್ತಾನೆ. ಅವನಿಗೆ 
ಸೃಷ್ಟಿ ಒಂದು ಲೀಲೆ. ಆ ರೀಸೆಯಲ್ಲಿ ತಾನೇ ಬಂಧಿಯಾಗಿರುವಂತೆ ತೋರುತ್ತಾನೆ. 

»ಫಾಶಮುಕೆನೆ ಶಿವ, ಪಾಶ ಬದ್ಧನೆ ಜೀವ?39 

ಜೀವಾತ್ಮ ಪ್ಯವಹಾರದ ದೃಷ್ಟಿಯಿಂದ ಆನೇಕ. ಅವರನ್ನು ಶ್ರೀ ರಾಮಕೃಷ್ಣರು 
ನಾಲ್ಕು ಭಾಗಗಳಾಗಿ ವಿಂಗಡಿಸುತ್ತಾರೆ. (1) ಶಿತ್ಯ ಜೀವ, (11) ಮುಕ್ತ ಜೀವ, 
(111) ಮುಮುಕ್ಸು ಜೀವ ಮತ್ತು (11) ಬದ್ಧ ಜೀವ. | 

ನಿತ್ಯ ಜೀನರು ಎಂದಿಗೂ ಸಂಸಾರದ ಬಲೆಯಲ್ಲಿ ಬೀಳುನ್ಸೆದಿಲ್ಲ. ಇವರು ತಾನೆ 
ಮುಕ್ತೆರಾಗಿರುವುದಲ್ಲದೆ ಸರರೂ ಮುಕ್ತರಾಗಲು ನೆರವಾಗುತ್ತಾರೆ. ಉದಾಹರಣೆಗೆ, 
ನಾರದ, ಶುಕದೇವ ಇತ್ಯಾದಿ. 

ಮುಕ್ತಜೀನರು ಕೆಲವ್ರು ಸಮಯ ಸಂಸಾರದಲ್ಲಿದ್ದು ಜ್ಞಾ ನ ಭಕ್ತಿ ವಿವೇಕ 
ವೈರಾಗ್ಯಗಳ ಮೂಲಕ ಅದರ ಬಲೆಯಿಂದ ಹೊರಬಂದು ಅನಂತರ ಇತರರೂ ಹೊರ 
ಬರಲು ನಿಷ್ಕಾವಂತ ಪ್ರಯತ್ನ ಮಾಡುತ್ತಾರೆ. 

ಮುಮುಕ್ತು ಜೀವಿಗಳು ಸಂಸಾರದಲ್ಲಿದ್ದು ಅದರಿಂದ ' ಹೊರಬರಲು ಅತ ತ್ಯಂತ 
ವ್ಯಾಶುಲ ಹೃದಯದಿಂದ ಬಹಳವಾಗಿ ಪ್ರಯತ್ನ ಮಾಡುತ್ತಾ ಬ ಮತ್ತು ಈ ಪ ನ್ರಯತ್ನ 
ದಲ್ಲಿ ಕೆಲವು ಜೀವಿಗಳು ಜಯಶೀಲರಾಗುತ್ತಾರೆ. 

ಬದ್ಧ ಜೀವಿಗಳು ಸಂಸಾರ ಜೀವಿಗಳು. ಸಂಸಾರದ ಬನೆಗೆ ಸಿಕ್ಕಿಕೊಂಡಿದ್ದರೂ 
ತಾವು ಹಾಗೆ ಸಿಕ್ಕಿಹಾಕಿಕೊಂಡು ಬಿಟ್ಟಿ ದ್ದೇವೆಂಬ ಅರಿವೇ ಅವಕ್ಕಿಲ್ಲ : ಅವರನ್ನು 
ರೇಷ್ಮೆ ಹುಳುವಿಗೆ ಹೋಲಿಸಬಹುದು. ಹೆ "ಇಚ್ಛೆ ಸಟ್ಟರೆ ತನ್ನ ಗೂಡನ್ನು ಕತ್ತರಿಸಿ 
ಹೊರಕ್ಕೆ ಬ ಬರಬಲ್ಲುದು. ಆದರೆ ಬಹಳ ಫ ಕ್ರಯಾಸನಟ್ಟು ತಾನೇ ಗೂಡನು ಕ ನಿರುವುೆದ 
ರಿಂದ ಅದು ಹಾಗೆ ಮಾಡಲಿಚ್ಛಿಸ ಸದು, ಅದು ಅಲ್ಲೇ peer ಜ.39 ಜೀವರನ್ನು 
ಸಾಯುವಾಗ ನೆನೆದರಾಯಿತು, ಈಗಲೇ ಏಕೆ ? ಎಂಬುದು ಅವರೆ ಅಭಿಮತ. ಭಗ 
ವಂತನ ಚಿಂತನೆಯಲ್ಲಿ ಸದಾ ಮುಳುಗಿರುವವರನ್ನು : ಘ್‌ ಬದ್ಧ ಸಂಸಾರಿಗಳು "ಹುಚ್ಚ ರು? 
ಎಂದು ಹೀಯಾಳಿಸುತ್ತಾ ಕೈ39() 


ರಾಮಕೃಷ್ಣ ದರ್ಶನ ೪೯ 
೪9 


| ೧೫ 

ಹೀಗೆ ಶ್ರಿ ಹಾಟು. ರ ತಾತ್ರ್ತಿಕ ಚಿಂತನೆಯಲ್ಲಿ ದೇವರ ಸಗುಣ-ನಿರ್ಗುಣ್ಯ 
ಸಾಕಾರ.ನಿರಾ ನ್‌ ಸ್ವರೂಪ, ದ್ವೈತ-ಅದೆ ಎತೆ-ನಿಶಿಷ್ಟಾದ್ದೈತ, 'ಜ್ಲಾ ಸ ನ-ಕರ್ಮ, 
ಭಕ್ಕಿ__ಇವ್ರೆಗಳ ಉಚ್ಚ ನೀಚ ಭಾವನೆಗಳನ್ನು ಸಮನ್ಹ ಯ ಮಾಡುವ ಅತ್ಯಂತ ಕಷ್ಟ 
ತೆರವಾದ ಸಾಧನೆಯನ x ಬಹಳ ಯಶಸ್ವಿಯಾಗಿ ಮ ಅವರ ಈ ಚ 

ಉಸದೇಶೆಗಳು ಸ್ಪೈತೆ: ನಿತಿಷಾ ಸಾಡೆ ಎತ "ದರ್ಶನಗಳ ಸಾರವನ್ನು ಗ್ರಹಿಸಿ ಹೇಗೆ ಅದ್ದೆ ತ 
| Rs ಸಮನ್ನ ಯೆ ಮಾಡಿನೆ ಎಂಬುದನ್ನು ಸೂಚಿಸುತ್ತವೆ : 

“ಜೀವ, ಜಗತ್ತು ಚತುರ್ವಿಂಶತಿ ತತ್ವ "ಇವೆಲ್ಲಾ ಭೆಗವಂತನಿರುವುದರಿಂದ ಇದ್ದು 
ಕೊಂಡಿವೆ. ಆತನ ನನ್ನು. ಬಿಟು ಬಿಟ್ಟರೆ ಯಾವೂ ಇರವು, ಒಂದು ಎನ್ನುವ ಸಂಖ್ಯೆಯ 
ಪಳ್ಳೆದಲ್ಲಿ ಸೊನ್ನೆ ಗಳನ್ನು ಬಕೆಯುತ್ತಾ ಹೋದಕ್ಕೆ ಸಂಖ್ಯೆ ದೊಡ್ಡದಾಗುತ್ತಾ, ಬರು 
ತ್ತದೆ. ಆದರೆ' ಆ ಒಂದನ್ನು, ಅಳಿಸಿಬಿಡು, ಆಗ ಸೊನ್ನೆಗಳಿಗೆ ಯಾವ ಬೆಲೆಯೂ 
ಇರದು.340 | 

“ಎಲ್ಲಿಯವರೆಗೆ ಅಹಂ ಎಂಬುದು ಇರುವುದೋ ಅಲ್ಲಿಯವರೆಗೆ ಭಕ್ಕನ ಹಾಗೆ 
ಬದುಕಿರುವುವೇ ಲೇಸು ; "ನಾನು ಭೆಗವಂತ' ಅಂತ ಛಾನಿಸೋದು ಶ್ರೇಯಸ್ಪರವಾದು 
ದಲ್ಲ. ಅಹಂ ಇರೋದರೆಗೆ ಭಕ ನತ್‌ ಇರಬೇಕೇ ವಿನಾ ' ಕೃ ಷ್ಹವತ್‌, ಅಲ್ಲ.?41 

“ಶಾಸ್ತ ಸ್ತ್ರ ಗ್ರಂಥ ಕೇವಲ ಇನ್ರೆಗಳಿಂದ ಏನು ಹ ಸಾಧ್ಯ 2 ಇತು ಕೃಪೆ 
ಇದ್ದರೆ ಏನೊ ದೊರೆಯದ ಹಾಗಿಲ್ಲ.?42 

ಈ ಮೇಲೆ ಉಸ್ಲೇಖಿಸಿದ ಶ್ರೀ ರಾಮಕೃಷ್ಣರ ಉಸೆ ಪಬೇಶಗಳಲ್ಲಿ ದ್ವೈತ 
ನೇದಾಂತೆದ ಸಾರ ಹಿಂಡಿ ಹಿಡಿದಿಡಲ್ಪಟ್ಟಿ ದೆ. ಹಾಗೆಯೇ “ಿಶಿಷಾ ದ್ವ ತೆ ವೇದಾಂತದ 
ಸಾರ. ಅವರ ಈ ಕೆಳಗಿನ ಉಪ ನನೇಶಗಳಲ್ಲಿ ನಿರೂಪಿತನಾಗಿರುವುದನ್ನು ಭತ 
ಬ್ರಹ್ಮ ಜೀವ ಜಗತ್‌ ನಿಶಿಷ್ಟ. “ಬೇಲದ ಹಣ್ಣಿನ ಮುಖ್ಯ ಭಾಗ ಯಾವ್ವೆದು ಎಂದರೆ 
ಜನರಿಗೆ ಅರ್ಥವಾಗುತ್ತದೆ, ಅದರ ತಿರುಳು ಮಾತ ತ್ರವೇ ಅಂತ. ಆಗ ಅದರ ಬೀಜ 
ಮತ್ತು ಓಟೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಹೋಗಬೇಕಾಗುತ್ತದೆ. ಆದರೆ ಬೇಲದ 
ಹೆಚ್ಚಿನ ತೂಕ ಸ ಏಡಿಯಬೇಕಾದಕೆ ಬರೀ ತಿರುಳನ್ನು ತೂಗಿದಕ್ಕೆ ಸಾಲದು, 
ತಿರುಳು, ಓಟ, ಬೀಜ ಎಲ್ಲವನ್ನು ಸೇರಿಸಿ ತೂಗಬೇಕಾಗುತ್ತದೆ. ತಿರುಳು ಯಾವುದ 
ರದೋ ಅದರದೇ ಬೀಜ ಮತ್ತು “ಟಿ. »43 

«ಅದರೆ ಭೆಗನಂತನೆೇ ಆಕರ್ಷಿಸಿ ಎಳೆದುಕೊಂಡುಬಿಟ್ಟಕೆ ಅದು ಬೇರೆ ವಿಷಯ. 
ಇದು ಯಜಮಾನ ತನ್ನ ಸೇವೆಯಣ್ಸೇ ಜಾ ಸೇವಕನನ್ನು ಕರೆದು: 
«ಬಾ, ಬಾ ಹತ್ತಿರ ಟಕ ನಾನು ಏನೋ ಅದೇ ನೀನು' ಅಂತ ಹೇಳಿದ 
ಹಾಗೆ?44 

ನಿಶಿಷ್ಟಾದ್ದೆ ಪತೆ ವೇದಾಂತದ ಕೇಂದ್ರ ಬಿಂದುವಾದ ಪ್ರಪತಿ ತ್ರಿಮಾರ್ಗವನ್ನು 
ಈ ಕಳಗಿನ ತನ್ಮು ಉಸಡೇಶದಲ್ಲಿ ಬಹಳ ಸಾ ರಸ್ಯವಾಗಿ ನೀಡಿದ್ದಾರೆ. “ಹೇ ಮಾಕೆ. 


7 


೫೦ ಮಾನನಿಕ ಕರ್ಣಾಟಕ 


ನಾನು ಯಂತ್ರ, ನೀನು ಯೆಂತ್ರಿ ; ನಾನು ದೇಗುಲ, ನೀನು ವಾಸವಾಗಿರುವ ದೇವಿ, 
ನಾನು ಒರೆ, ನೀನು ಅದರೊಳಗಿರುವ ಖಡ್ಗ ; ನಾನು ರಥ, ನೀನು ಸಾರಥಿ ; ನೀನು 
ಹೇಳಿದಂತೆ ನಾನು ಮಾಡುವೆನು ; ನೀನು ನುಡಿದಂತೆ ನಾನು ನುಡಿಯುನೆನು, ನನ್ನ 
ಒಳೆಗಿದ್ದು ಕೊಂಡು ನೀನು ನಡೆಸಿದಂತೆ ನಾನು ನಡೆಯುವೆನು. ನಾನಿಲ್ಲ, ನಾನಿಲ್ಲ ಆದರೆ 
ನೀನೆ, ನೀನೆ, ಎಲ್ಲೆಲ್ಲಿಯೂ ನೀನೇ.” | 

ಕೊನೆಯಲ್ಲಿ ಇಷ್ಟನ್ನು ಹೇಳಬಹುದು : ರಾಮಕೃಷ್ಣ ದರ್ಶನ ಶುಷ್ಕ ವೇದಾಂತೆ 
ವಲ್ಲ ; ಸ್ವಾನುಭನ. ಅದು ಸತ್ಯದ "ಪೂರ್ಣದೃಷ್ಟಿ'ಯನ್ನ್ಳು ನಿಮಗೆ ನೀಡುತ್ತದೆ. ಅದು. 
ಸಮನ್ವಯ ವೇದಾಂತೆ.' ಅದರಲ್ಲಿ ದೆ ಸೊ ತನಿದೈ, ನಿಶಿಷ್ಟಾದ್ವೈತನಿದೆ, ಅದ್ವೈ ತನದ, ಅವ್ರು 
ಸಾರದಲ್ಲಿ ಒಂದಕ್ಕೊಂದು ನಿರುದ್ಧವಾಗಿಲ್ಲ ; ಪರಸ್ಪರ ಪೂರಕವಾಗಿವೆ. ಅವ್ರೆ ಒಂದೇ 
ಸತ್ಯವನ್ನು ನೋಡುವ ನಿವಿಧ ದೃಸ್ಟಿ ಕೋನಗಳು, ರಾಮಕೃಷ್ಣ ದರ್ಶನದಲ್ಲಿ ಸರ್ವಧರ್ಮ 
ಗಳ ಸಾರನಿದೆ. ಶುದ್ಧ ಆಧ್ಯಾತ್ಮಿಕತೆ ಆ ದರ್ಶನದ ಉಸಿರಾಗಿದೆ. 


ಅಡಿ ಟಿಪ್ಪಣಿಗಳು 


1 ನೋಡಿ : Romain Rolland, Life of Ramakrishna, 
(Advaita Ashrama, Mayavati. 1954) 

2 «ನು? ಶ್ರೀ ರಾಮಕೃಷ್ಣ ವಚನ ವೇದ, ಕನ್ನಡ ಅನುವಾದ (ಪೂರ್ವಾರ್ಧ) 
[ಶ್ರೀ ರಾಮಕೃಷ್ಣಾಶ್ರನಕಾ ಮೈಸೂರು, 1956] ಪ್ರ. 155, ಇನ್ನು 
ಮುಂದೆ ಈ ಗ್ರಂಥನನ್ನು ಶ್ರೀ: ರಾ.ಕೃ.ವ,ವೇ ಎಂದು ಸೂಚ್ಯವಾಗಿ ಹೆಸರಿ 
ಸಿದೆ 

3 ಅದೆಲ ಪು. 566 

ಶ್ರೀ.ರಾಕೃನ,ವೇ (ಉತ್ತರಾರ್ಧ) [ಶ್ರೀ ರಾಮಕೃಷ್ಣ ಅಶ್ರಮಃ ಮೈಸೂರು, 

1954) ಪು. 44 

5 ಅಜಿ ಪು. 265 

6 ಶ್ರೀ-ರಾ-ಕೃ.ವ ಪೂರ್ವಾರ್ಥ, . ಪು 157 

7 ಶ್ರೀ.ರಾ.ಕೃ.ವ.ವೇ, ಉತ್ತರಾರ್ಧ, ಪು. 551 

8 ಅದೇ, ಪು. 551 

9 ಶ್ರೀ-ರಾಕೃ.ವ.ನೇ ಪೂರ್ನಾರ್ಥ, ಪ್ರೆ. 197 

10 ಅದೇ, ಪು. 182 

11 ಅದೇ, ಪುಟ 157 

12 ಅದೇ, ಪುಟ 358 
13 ಖುಗ್ಗೇದ 1.164.46 


ಅಡಿ ಟಿಪ್ಪಣಿಗಳು | ೫೧ 


14 ಛಾಂಡೋಗ್ಯೆ ಬi.1.4 
15 ಶ್ರೀ ರಾಕೃ.ವ.ವೇ: ಪೂರ್ವಾರ್ಥ, ಪು. 787-788 
16 ಶಾಂಡಿಲ್ಯ ಭಕ್ತಿಸೂತ್ರ 
17 ಶ್ರೀ.ರಾಕೃ.ವ.ವೇ. ಉತ್ತರಾರ್ಧ ಪು. 122 
18 ಅಡೇ, ಪು 125 
19 ಅದೇ, ಪು. 744 
20 ಶ್ರೀ.ರಾ-ಕೃ-ವ-ನೆಲ ಪೊರ್ವಾರ್ಥ ಪು 608.609 
21 ಶ್ರೀ.ರಾ-ಕೃ-ವ.ವೇ, ಉತ್ತರಾರ್ಧ, ಪು 140 
22 ಅದೆಲ ಪು 244 
23 ಅದೇ, ಪು565 
24 ಅದೇ, ಪುಟ? 
24% ಅಜೀ, ಪುಟ 220 
25 Teachings of Sri Ramakrishna, - (Advaita Ashrama, 
Calcutta, 1958) ಸಂಖ್ಯೆ 358 
26 ಶ್ರೀ-ಕೃ-ನ-ನೇ, ಉತ್ತರಾರ್ಧ, ಪು 55! 
27 ಶ್ರೀ.ರಾ-ಕೃ-ನ-ವೇ, ಪೂರ್ವಾರ್ಧ, ಪು. 186 
28 ಶ್ರೀಆರಾ-ಕೃ-ವ-ನೇ.- ಉತ್ತರಾರ್ಧ ಪು 344 
29 ಅಡೇ, ಪು4 
30 ಶ್ರೀ-ರಾ:ಕೃ.-ವ-ವೇ.- ಪೂರ್ವಾರ್ಧ, ಪು 795 
ಶ್ರೀ-ರಾ-ಕೈ-ವ-ವೇ. ಉತ್ತರಾರ್ಧ, ಪ್ರೆ 2 
31 ಶ್ರೀರಾಕನೇನೇೇ ಪೂರ್ವಾರ್ಧ, ಪು 142 
32 Taachings of Sri Ramakrishna, ಸಂಖ್ಯೆ 5 
33 ಶ್ರೀರಾ-ಕೃ*ವೇನೇ: ಉತ್ತರಾರ್ಧ, ಪು ಸ 
34 ಶ್ರ-ರಾ-ಕೃ-ವನೇ ಪೂರ್ನಾರ್ಥ ಪುಟ 11 
35 ಅದೇ, ಪೂನಾಧ್ಯೂ ಪುಟ 11 
36 Teachings of Sri Ramakrishna, ಸಂಖ್ಯೆ 415 
37 ಅಡೇ, ಸಂಖ್ಯೆ 30 
38 ಶ್ರೀ.ರಾ-ಕ.- ವನೇ: ಪೂರ್ವಾರ್ಥ, ಪು 968 
39 ಅಡೇ, ಉತ್ತರಾರ್ಧ, ಪು 312 
39) ಅದೇ, ಪೊರ್ನಾರ್ಥ ಪು 151 
390) ಆಡೇ, ಉತ್ತರಾರ್ಧ, ಪ್ರ 159-160 
40 ಅದೇ, ಪೊರ್ನಾರ್ಧ ಪ್ರ 198 


೫೨ 


4] 
42 
43 
44 ಆ 
45 


ಮಾನವಿ ಕ ಕರ್ನಾಟಿಕ 


ಅದೇ, ಉತ್ತರಾರ್ಧ, ಪು 150 
ಅದೇ, ಪ್ರ 146° 
ಅದೇ, ಪ್ರ 206 
ದೇ,ಪು 5501: 
Teachings of Sri ip ಸಂಖ್ಯೆ 70 


ಎಸ್‌. ಎಸ್‌. ರಾಘ್‌ವಾಚಾರ್‌ 


ಚಿಂತನ-೧೧ 


ಭಗವಾನ್‌ ಬುದ್ಧ 


ಭಗವಾನ” ಬುದ್ಧ ದೇವನು ಮಾನವ ಸಂಸ್ಥ ತೆಯೆ ಉಜ್ಜಿ (ವನ ನಕ್ಟಾಗಿ ಭರತ 
ಖಂಡಕ್ಕೆ. ದೈವದತ್ತ ವಾಗಿ ಬಂದ ದಿವ್ಯ ಜ್ಯೋತಿ. ಸೌಕರ್ಯ ನ ರಿಪೊರ್ಣವಾಡ ರಾಜಮನೆ 
ತನದಲ್ಲಿ ಹುಟ್ಟಿ ಬೆಳೆದರೂ ತತ್ವ್ವಾ ನ್ರ್ವ ೇಷಣೆಯ ಉಜ ಕ ಅಕಾಂಕ್ಷೆಯಿಂದ ಸರ್ವಸಂಗ 


ಸರಿತ್ಯಾಗ ಡಿ ಕಠಿಣ ತಪಸಿ ಶೋಧನೆಯನ್ನು” ನ ನಡೆಸಿ ಸತ್ಯಸಾಕ್ಟಾ ನಿತ್ಪಾರವನ್ನು 
ಮಾಡಿಕೊಂಡ ಚಾಪು. ಆ ಸಾಕ್ಸಾತ್ಥ್ಫಾ ರದ ಉನ್ನತ ಫಲವನ್ನೂ ಆ ಜ್ಞಾ ನ 
ಮತ್ತು ಅದರಿಂದ ಬರುವ ಶಾಂತಿಯನ್ನೂ, ತಾನೇ ಸ ಪ್ರತ್ಯೇಕವಾಗಿ ಸುಭ ವ 
ಸ್ವಾರ್ಥವನ್ನು ತ್ಯಾಗಮಾಡಿ ರೋಕದ ಉದಾ ರಕ್ಕೆ ತನ್ನ ದೀರ್ಥ ಜೀವನವನ್ನು 
ದಕ್ಷತೆಯಿಂದ ನೀಸಲು ಮಾಡಿದ ಧರ್ಮಚಕ್ರ ಸರಿನರ್ತಕ. 
| ಬುದ್ಧನು ಸ್ಥಾಪಿಸಿ, ಘೋಷಿಸಿದ ನುಹಾಸಂಥದಲ್ಲಿ ಪ್ರಾಣಿನರ್ಗನೆಲ್ಲಾ ಒಂದು. 
ಅದರಲ್ಲಿ ಸ್ಪಕೀಯ--ಸರಕೀಯ್ತ ಸ್ನ ಸ್ವವರ್ಣ. ಅನ್ಯವರ್ಣ, ಸ್ನ ಕ್ವ ದೇಶ_ಪರದೇಶ, ಮೇಲು- 
ಕೀಳು, ಎಂಬ ವಿಭಾಗಗಳಿಗೆ ಸ್ವಲ್ಪವೂ ಅವಕಾಶವಿಲ್ಲ. ಬೌದ್ಧ ಧರ್ಮವು ಪ್ರತಿಬಂಧಕ 
ಯಾನೆದೂ ಇಲ್ಲದೆ ME ಅಖಂಡತೆಯ ನಿಸ್ಸಂಶಯ ಪ್ರತಿಪಾದನೆಯ 
ನಿಶ್ಚಧರ್ಮವಾಗುವುದಸ್ಕೈ ಬೃಹತ್‌ ದ್ವಾತವನ್ನು ತೆಗೆಯಿತು. ಅದರಲ್ಲಿ ಸಾಂಪ್ರದಾಯಿಕ, 
ಶ್ರದ್ಧಾ ಪೋಷಿತ ಅಂಧ ಭಾವನೆಗಳಿಗೆ ಅವಕಾಶವಿಲ್ಲದಂತೆ, ಕೇವಲ ನಿಚಾರ ಮಾರ್ಗ 
ಪ್ರಚಲಿತವಾಯಿತು. ಈ ವಿಚಾರದಲ್ಲೂ ಜೀವನಕ್ಕೆ ನಿರು ಸಯೋಗನಾದ ಮತ್ತು 
ಪರ್ಯವಸಾನವಿಲ್ಲದ ಶುಷ್ಟು ತರ್ಕ ಮತ್ತು ಕಲ್ಪನೆಗಳಿಗೆ ಸ್ಥಾನನಿಲ್ಲ. ಪ್ರಯೋಜನಕಾರಿ 
ಮತ್ತು ಯುಕ್ತಿಯುಕ್ತೆ ಧರ್ಮಸ್ತರೂಸವು ಬುದ್ಧನಿಂದ ನಿರೂಪಿತವಾಯಿತು. ನಿಚಾರ 
ಬಾಹಿರ ಆಚಾರ ಪಾರಲೌಕಿಕ ಪುರಾಣಗಳು ತ್ಯಜಿಸಲ್ಪಟ್ಟ ವ್ರ. ವಿಶ್ನ ವ್ಯಾಪಿ, ವಿಚಾರ 
ಪ್ರಕಾಶಿತ ಜೀವನದ ನಿಕಟ ಸುಕಟಿಗಳ ಪರಿಹಾರ ರೂಸವಾದ ಮಹಾ ಮಾರ್ಗವು 
ಬುದ ನಿಂದ ಪ ರ್ರಚಾರಿತವಾಯಿಶು. 
ಈ ಉಪದೇಶವ ಸಾರನನ್ನು ಬುದ್ಧನ ನು ತನ್ನ ಜೀವನವೆಲ್ಲಾ ದೇಶಾಟನೆ ಮಾಡಿ 
ಹರಡಿಸನು. ಬಹಳ ಸಮರ್ಥ ಅನುಯಾಯಿಗಳನ್ನು. ಸಂಘಟಿಸಿ ತಾ ಗಶೀಲ ಉಪದೇಶಕ 


೫೪ ಮಾನವಿಕ ಕರ್ಣಾಬಿಕ 


ಸಂಘವನ್ನು ನಿರ್ಮಾಣ ಮಾಡಿದನು. ತನ್ನ ಮೊದಲನೆಯ ಸಂದೇಶದಲ್ಲಿ ಖಚಿತವಾಗಿ 
ಧರ್ಮತೆತ್ವಗಳನ್ನು ರಿರೂಪಿಸಿದನು. 

ನಮ್ಮ ಜೀವನನ್ರ ಮಧ್ಯಮ ಮಾರ್ಗವನ್ನು ಅನಲಂಬಿಸಬೇಕು. ಯಥೇಚ್ಛವಾದ 
ಭೋಗಜೀವನವ್ರೆ ಹಾನಿಕರ. ಹಾಗೆಯೇ ತೀವ್ರ ದೇಹ ದಂಡನೆಯೂ ದೌರ್ಬಲ್ಯಕಾರ 
ಕವಾಗಿ ಧಾರ್ಮಿಕ ಸಾಧನೆಗೆ ಸಹಾಯವಾಗಲಾರದು. ಈ: ಮಧ್ಯಮ ಮಾರ್ಗವನ್ನು. 
ಸ್ವಂತ ಪ್ರಯೋಗದಿಂದಲೆ ಬುದ್ಧನು ಕಂಡುಹಿಡಿದನು. | 

ಬೋಧೆನೆಯನ್ನೆಲ್ಲಾ "ಆರ್ಯ ಸಕ್ಯಚತುಷ್ಟಯ' ನೆಂಬ ಚೌಕಟ್ಟಿನಲ್ಲಿ ಪ್ರತಿಪಾದನೆ 
ಮಾಡಲಾಗಿದೆ. ಜೀವನ ದುಃಖನುಯೆ. ಈ ಸ್ಥಿತಿ ಕಾರಣರಹಿತವಾಗಿಲ್ಲ. ಮನುಷ್ಯನ 
ಅಜ್ಜಾ ನ ಮತ್ತು ತನ್ಮೂಲಕವಾದ ಕಾಮನೆಯಿಂದ ಬಂದಿದೆ. ಇದು ನಿಷ್ಟಾರಣವೂ 
ಅಲ್ಲ, ಯಾವ ಅನಿಷ್ಟ ಅದೃಷ್ಟದಿಂದಲೂ ಅಲ್ಲ. ಆಗಂತುಕವಾಗಿ ಸ್ವಯೆಂಕೃತೆವಾಗಿ 
ಬಂದಿರುವ ಈ ದುಃಸ್ಥಿತಿಯನ್ನು ನಿವಾರಣೆ ಮಾಡೆಬಹುದು. ಹಾಗೆ ಮಾಡಿದರೆ ಒದಗುವ 
ಶಾಂತಿಗೆ ನಿರ್ವಾಣವೆಂದು ಹೆಸರು. ನಿರ್ವಾಣನ್ರೆ ಮರಣಾನಂತರ ಬರುವ ಶ್ರೇಯಸ್ಸಲ್ಲ. 
ಜೀವಂತವಾಗಿಯೇ ಸಾಧಿಸಬಹುದಾದ ಪರಮ ಪುರುಷಾರ್ಥ. ಇದನ್ನು ಸಾಧಿಸಲು 
ಮಾರ್ಗ, ಉಪಾಯ, ಉಂಟು. ಅದಕ್ಕೆ ಆರ್ಯ ಅಷ್ಟಾಂಗ ಮಾರ್ಗವೆಂದು ಹೆಸರು: 
ಇದರಲ್ಲಿ ಕಾಮಜಯ, -ಅಜ್ಞಾ ನನಿವೃತ್ತ್ವಿ ಸದಾಚಾರ, ಸಂಯಮ, ಅಹಿಂಸ್ಕೆ ಸತ್ಯ 
ನರಾಯಣತೆ ಇವೆಲ್ಲಾ ಸೇರಿಕೊಂಡು ಇವ್ರು ಸಮಾಧಿಯೆಂಬ ಪೂರ್ಣ ಜ್ಞಾ ನೋದಯ 
ವನ್ನು ಉಂಟುಮಾಡುತ್ತವೆ. ಬೌದ್ಧ ಧರ್ಮದ ಕೇಂದ್ರ ಈ ಮಾರ್ಗೋಪದೇಶ. ಇದು 
ಸಮ್ಯಕ್‌ ಜೀವನ. ಈ ಜೀವನದ ಕಲ್ಪನೆ ಭಾರತೀಯ ಸಂಸ್ಕೃತಿಯ ಮೇಲೆ ವ್ಯಾಪಕ 
ವಾದ ಪ್ರಭಾವವನ್ನು ಬೀರಿ, ಬೇರೆಲ್ಲ ಪಂಥಗಳೂ ಇದನ್ನು ಸಮಾವೇಶಗೊಳಿಸುವಂತೆ 
ಮಾಡಿದೆ. ಟೆ 4. 
| ಬುದ್ಧನ ಉಪದೇಶ ವಾಸ್ತವಿಕವಾದ ದುಃಖ ದರ್ಶನದಿಂದ ಪ್ರಾರಂಭಿಸಿ, 
ಅದರ ನಿವಾರಣೆಯ ಸಮಗ್ರ ಯೋಜನೆಯಲ್ಲಿ ಪರ್ಯವಸಾನ ಹೊಂದುತ್ತದೆ, ಇದು 
ಮಂದಪ್ರಜ್ಞೆ ಯ ಆಶಾವಾದವೂ ಅಲ್ಲ, ಅನಾರೋಗ್ಯಕರದ ನಿರಾಶಾವಾದವೂ ಅಲ್ಲ, 
ಉಚ್ಛ ಧ್ಯೇಯವನ್ನು ಚಿತ್ರೀಕರಿಸಿ, ಅದನ್ನು ಸಮರ್ಥವಾಗಿ ಸಾಧಿಸುವ ಪ್ರಗತಿ ಮಾರ್ಗ. 
ಅದುದರಿಂದಲೇ ಬುದ್ಧಂ ಶರಣಂ ಗಚ್ಛಾಮಿ-ಧರ್ಮ ೦ ಶರಣಂ ಗಚ್ಛಾಮಿ-ಎಂಬುವ 
ಮಹಾಸಂಕಲ್ಪ ಶತಮಾನ, ಶತಮಾನಗಳಿಂದ ಘೋಷಿಸುತ್ತಿರುವುದು. 
ಕಾರುಣ್ಯ | 


. ಪ್ರಸಂಚದ ಗಂಭೀರ ಸಾಹಿತ್ಯನೆಲ್ಲಾ ಕಸುಣಾರಸಪ್ರಧಾನವಾಗಿದೆ. ಗ್ರೀಕರ 
ಮತ್ತು ಆಧುನಿಕ ಐರೋಪ್ಯರ ಭವ್ಯ ನಾಟಕಗಳೆಲ್ಲಾ ಕಾರುಣ್ಯದಲ್ಲಿ ಜೀವನದಲ್ಲಿ 
ವ್ಯಾಪಿಸಿರುವ ದುಃಖದ ದರ್ಶನದಲ್ಲಿ ಪರ್ಯವಸಾನ ಹೊಂದುವಂತಿದೆ. ಅಳವಾಗಿ 
ಬದುಕನ್ನು ವಿಮರ್ಶಿಸಿದಷ್ಟೂ ಅದರಲ್ಲಿ ಪ್ರಧಾನವಾಗಿ ನೆಲೆಸಿರುವ ದುಃಖಾಂಶ ಸ್ಪುಟಿ. 


ಚಿಂತೆನ-೧೧ ೫೫ 


ವಾಗುತ್ತ ದೆ. ವಿನೋದದ ಅಮಲು ಇದನ್ನು ಮರೆಯಲು ಹೂಡಿರುವ ಕೃತಕ, 
ತಾತ್ಕಾಲಿಕ ಉಸಕಮನನೆಂದು ಭಾಸವಾ ಗುತ್ತದೆ. ರಾಮಾಯಣದ ಮೂಲ ರಸ 
ಕರುಣನೆನ್ನು ನ್ರದು ನಿಮರ್ಶಕಸಾಹಿತ್ಯದಲ್ಲಿ ಪ್ರಸಿದ್ಧ ವಾಗಿದೆ. ಅದರಲ್ಲಿ ಶೋಕವೇ 
ಶ್ಲೋಕವಾಗಿ ಬಂದಿದೆ, ಇದನ್ನು ಮಹಾಕನಿ ಭವಭೂತಿ ಸ್ಪಷ್ಟಪಡಿಸುತ್ತಾನೆ. 
ಭಗವಾನ್‌ ಬುದ್ಧ ನು ಉಪದೇಶಿಸಿದ ಪ್ರಥಮ 'ಆರ್ಯಸತ್ಯ' ದುಃಖ ದರ್ಶನ. ಕ್ರಿಸ್ತ 
ಧರ್ಮವನ್ನು Sanctuary of Sorrow ದುಃಖಗಳ ದೇಗುಲವೆಂದು ವರ್ಣಿಸ 


ಲಾಗಿದೆ. 


ದುಃಖದ ಅಸ್ಲಿತ್ಸ  ನಿಶ್ಚಿತವಾದಾಗ್ಯ ಮೂರು ವಿಧದ ಪ್ರತಿಕ್ರಿಯೆ ಸಾಧ್ಯ. ಅದು 
ತನ್ನನ್ನು ಸ್ಪರ್ತಿಸುವುದಲ್ಲವೆಂದು ತಿಳಿದು ಅದನ್ನು ಉಸೇಕ್ರಿಸಿ ಔದಾಸೀನ್ಯದಿಂದ ಇರ 
ಬಹುದು. ಅದರಿಂದ ಇತರರು ಮಾತ್ರ ಆಕ ಮಿತರಾಗಿರುವರೆಂದು ಹರ್ಷವನ್ನೇ 
ಅವಲಂಬಿಸಬಹುದು. ಶಕ್ತಿ ಇದ್ದರೆ ಅದನ್ನು ಉಂಟುಮಾಡಲು ಅಥವಾ ವ್ಸ ದ್ಧಿ ಸಡಿಸಲು 
ಯತಿ ಸಬಹುದು. ಇಂತಹೆ ಚಿತ್ತ ವೃತಿ 3 ಅಸಾಮಾನ್ಯವಲ್ಲ. ಮೂರನೆಯ ಸ್ರತಿಕ್ರಿಯೆ 


| ಉದಾತ ಪೆ )ಕೃತಿಯವರಿಗೆ ಉಂಟಾಗುತ್ತ ದೆ, ಅವರು ಪರದುಃಖದಿಂದ ದುಃಖಿಸುತ್ತಾಕೆ. 


ಶ್ರೀ ಘಾ ವ್ಯೆ ಸನೇಷು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತ:' ಎಂದು ವರ್ಣಿತ 
ನಾಗಿದ್ದಾನೆ. ಇದೀಗ ಕಾರುಣ್ಯ. 

ಎಲ್ಲ ಧರ್ಮಭೋಧಕರೂ iki. ಮೂಲಭೂತೆ ಧರ್ಮವೆಂದು ಉಪ 
ದೇಶಿಸುತ್ತಾ, ರೆ. ದುಃಖಕ್ಕೆ ಕಾರಣವೇನಿದ್ದರೂ ದುಃಖಿಗಳ ವಿಷಯದಲ್ಲಿ ಅನುಕಂಪನೆಗೆ 
ಚ್ಯುತಿ ಇರಬಾರದು. ಒಬ್ಬ ಮಹಾತ್ಮ ಬೀಗೆನ್ನು ತ್ತಾ 2ನೆ. “ದುಖಿಯನ್ನು ನೋಡಿದಾಗ 


ಅವನ ಕರ್ಮದಿಂದ ಈ ಸತಿಯನ್ನು. ee 0 ನೆಂದು ನರ್ಲಿಪ. ನಾದವನು 


ಆಸಿ ಕನೇ ಅಲ್ಲ. ಅದು ಯಾವ SE ಬಂದಿರಲಿ, ಅದರ ನಿವಾರಣೆಯಲ್ಲಿ ಯಾವನು 


`' ಒಡನೆಯೇ ತೊಡಗುತ್ತಾನೆಯೋ ಅವನು ನಿಜವಾದ ಅಸ್ಮಿಕ ಭಗವಂತನ ಗುಣಗಳಲ್ಲಿ 


ಇದು ಮೂಲ ಗುಣವೆಂದು ಮತ್ತೊ ಬ್ಬರು ಹೇಳುತಾ, "ಅವನು ಸರ್ವಜ್ಞ ಜ್ರ ನಾಗಿರ 
ಬಹುದು, ಸರ್ವಶಕ ನಾಗಿರಬಹುದು? ಅವನಿಗ ಕಾರುಣ್ಯನಿಲ್ಲದಿದ್ದ ರೆ ಆ ಎಲ್ಲ ಮಹತ ವೂ 
ಘೋರವಾದ ಅನಿಷ್ಟವೇ ಆಗುತ್ತಿ ತು ' ಎನ್ನುತ್ತಾರೆ. 

ಔದಾಸೀನ್ಯವೂ ಹಷ ರ್ಷವೂ “ಇಡೆ ಸರರ ಸಂಕಟ ನೋಡಿದಾಗ ತಾನೂ ಸಂಕಟ 
ಪಡುವುದು ಕಾರುಣ್ಯಸೆಂದರೆ ಸಾಲದಂತೆ ಕಾಣುತ್ತದೆ. ಕಾರುಣ್ಯದ ಅರ್ಥವಿಕ್ಲೇಷಣೆ 
ಇನ್ನೂ ಮುಂದೆ ಹೋಗಬೇಕೆನ್ಸಿ ಸುತ್ತದೆ. ಕಾರುಣ್ಯ ಸ್ನಾರ್ಥರಹಿತವಾಗಿರಬೇಕು. 
ಚರತ ತಿಯ ಪೋಷಕನ ಜೀವಿತದಲ್ಲಿ ಯಾವ ಧಕ್ಕೆಯನ್ನೂ ತೆಂದಿರಬಾರದು. 
ಆಗ ಇದು ನಿಷ್ಟಲಂಕ ಕಾರುಣ್ಯ. ಹೀಗೆ ಪರ ದುಃಖದಲ್ಲಿ ತಾನೂ ಸ್ವಾರ್ಥಸ್ಪರ್ಶವಿಲ್ಲದೆ 
ದುಃಖಿಯಾದರೆ, ಅನುಕಂಸೆಯೆಲ್ಲಿ ಮಗ್ನ ನಾದರೆ ಸಾಕೇ? ಆ ದುಃಖದ ಸ ಪರಿಹಾರಕ್ಕೆ 
ಸಾಧ್ಯ ವಾದ ಎಲ್ಲ ಪ್ರಯತ್ನ ನನ್ನೂ ಫಯ ಹೋರಾಡಲು ಅವನು ಸಿದ್ಧ ನಾಗಿರ 


ಬೇಡವೇ? ಇದು ಸಕ್ರಿಯ ಕಾರುಣ್ಯ. ನಿಷ್ಕಯ ಕಾರುಣ್ಯ ಸತ್ಯವಾಗಿರಬಹುದು, ಆದರೆ 


೫೬ ಮಾನವಿಕ ಕರ್ಣಾಟಕ 


ಅದು ಪ್ರಕೃತ ಕ್ಲೆ (ಶವನ್ನು ಶಮನ ಮಾಡಲಾರದು. ದುಃಖಿಗೆ ಅದರಿಂದ ಯಾವ 
ಪರಿಹಾರವೂ ಸಿಕ್ಳುತ್ತಿಲ್ಲ. ಅವನು ಇತರರು ತನ್ನೊಡನೆ ಗೋಳಿಡುವುದನ್ನು ನೋಡಿ, ಅದು 
ಅಪರಿಹಾರ್ಯವೆಂದು ತಿಳಿದು ಇನ್ನೂ ಹೆಚ್ಚಾಗಿ ದುಃಖಿಯಾಗಬಹುದು. ಅದು ಸಕ್ರಿಯ 
ವಾದಕಿ, ಕರುಣೆಯು ತನ್ನ ಸತ್ಯವನ್ನೆಲ್ಲಾ ಅದರ ನಿವಾರಣೆಗೆ ಬಳಸಿಕೊಂಡು ಫಿರ್ವಂಚನೆ 
ಯಿಂದ ಉದ್ಯೋಗಶೀಲನಾದರೆ 'ಅದು “ಪೂರ್ಣವಾದ ಕಾರುಣ್ಯ. ಎಲ್ಲ ಮಹಾತ್ಮ ರ 
ಜೀವನದಲ್ಲೂ ಇಂತಹ, ಕ್ರಿಯಾತ್ಮ: ಕ್ರ ಕಾರುಣ್ಯವನ್ನು ಸೋಡಬಹುದು ೬ ಅದು ಈ 
ಸಹಾನುಭೂತಿಯ ಕಣ್ಣಿ ರಲ್ಲ. ಕ (ರನ್ನು ಅ ಮಾಡುವ ಉದ್ವಿಗ್ನ ಪ್ರವೃತ್ತಿ. 
ತನ್ನು ಖಿವಾದ ಕ್ಸ ತಿ ಸಾಲದಿರಬಹುದು. ಅದಕೆ ಕರುಣೆಯ ಸರ್ವ ಶಕ್ತಿಯೂ ಕೃತಿಯಲ್ಲಿ 
ಸಮಾವೇಶವಾಗಬೇಕು. ಅವನು ಭಾವ್ರಕನಾಗಿದ್ದರೆ ಸಾಲದು, ಅದರಿಂದ ಅವನಿಗೂ 
ಕ್ಲೇಶ ಕಾರುಣ್ಯದ ಪಾತ್ರಕ್ಕೂ ಕ್ಲೇಶ. ಸಕ್ರಿಯಾನಿಷ್ಯ ಕಾರುಣ್ಯ ಇಬ್ಬರಿಗೂ 
ಅವಸಾನದಿಂದ ಮೋಚಕವನಾಗಬಹುದು. 


ಕೃತಜ್ಞತೆ 

ಕೃತಜ್ಞ ತೆ ಎನ್ನುವ ಶಬ್ದದ ಅರ್ಥ ಎಲ್ಲರಿಗೂ ಗೊತ್ತು. ಇತರರಿಂದ ನಮಗಾದ 
ಉಸಕಾರವನ್ನು ಸ್ಮರಿಸುವುದು ಮತ್ತು ಅವಕಾಶ ಸಿಕ್ಕಿದರೆ ಅವರಿಗೆ ಪ್ರತ್ಯುಸಕಾರ 
ಮಾಡುವುದು. ಶಬ್ದಾರ್ಥ ಸುಲಭವಾಗಿದ್ದರೂ, ಅದು ಹೇಳುವ ಗುಣ ಮತ್ತು ನಡೆ 
ಬಹಳ ದುರ್ಲಭ. ಮಾನವೀಯತೆಗೆ ಅದರ್ಶರಾದ ಮಹಾನ್‌ ಈಶ್ವ ರಚಂದ್ರ ವಿದ್ಯಾ 
ಸಾಗರರಿಗೆ ಅವರ ಮಿತ್ರರೊಬ್ಬರು ಒಬ್ಬ ವ್ಯಕ್ತಿ ಅವರನ್ನು ಸ ಸಿಂದಿಸಿದನೆಂದು 
ಹೇಳಿದರಂತೆ. ಅದಕ್ಕೆ ನಿದ್ಯಾಸಾಗರರು ಅಶ್ಚರ್ಯನಟ್ಟು ಹ ವರ್ತನೆಗೆ ಕಾರಣವಿಲ್ಲವಲ್ಲ, 
ಅವನಿಗೆ ನಾನೇನೂ ಒಳ್ಳೆಯದನ್ನು ಮಾಡಿಲ್ಲವಲ್ಲ? ಅಂದರಂತೆ. ಉಪಕಾರ ಹೊಂದಿದ 
ವರಿಗೆ ತಾನೆ ಹೀನಸ್ಸಿ ತಿಯಲ್ಲಿದ್ದು ಉಪಕಾರ ಮಾಡಿದವನು ಉತ್ಕಮಸ್ಸಿ ತಿಯಲ್ಲಿ 
ಯನ್ಷಿದ್ದದ್ದನ್ನು ನೆನೆದುಕೊಂಡರೇ "ನಿಷಾದ, ಕ್ರೋಧ್ಯೆ ದ್ವೇಷ ಬರಬಹುದು. 'ಉಪಕರಿ 
ಸಿದವನು, ಔನ ಸ್ವಾರ್ಥಸಾಧನೆಯ ಅಂಗವಾಗಿ ಹಾಗೆ ಮಾಡಿದ್ದರೂ, ಪ್ರಯೋಜನ 
ಹೊಂದಿದವನಿಗೆ ವಿಸ್ಮೃತಿ ಬರಲಾರದು. ಹೀಗಿರುವಾಗ ಈಶ್ವರಸಾಗರದಂತಹವರ ಉಪ 
ಕಾರಕ್ಕೆ ನಿಸರೀತ ಪ್ರತಿಕ್ರಿಯೆ ಬರುತ್ತಿ ದ್ಹದ್ದು ಮನುಷ್ಯ ಎಷ್ಟು .ಕೆಳಗಿಳಿಯಬಲ್ಲ ಎನ್ನು 
ವ್ರೆದನ್ನು ತೋರಿಸುತ್ತ ದೆ. ಇದಕ್ಕೆ ವಿರುದ್ಧ ವಾಗಿ ಪುರಾಣಸ ಸಿದ್ಧ, ಸುಧಾಮ ಶ್ರೀ ಕೃಷ್ಣ ಷ್ಣ 
ತನಗೆ ಏನನ್ನೂ ಕೊಡಲಿಲ್ಲನೆಂದು ತಿಳದಿದ್ದಾ ಗ ಕೃತಜ್ಞ ತೆಯನ್ನು, ಸಲ್ಲಿಸುತ್ತಾ ಕೆ 
ರಬೀಂದ್ರರು ನಿರಾಕರಣೆಗೆ ಕೃತಜ್ಞತೆಯನ್ನು ಹಾಡಿದ್ದಾರೆ. | 

ಯಾನ ವ್ಯಕ್ತಿಯೂ ತಾನು ಜೀವನದಲ್ಲಿ ಪಡೆದಿರುವ ಸಹಾಯ ಪರಂಪರೆಯನು 
ನೆನೆದರೆ ಕುಗ್ಗಿ ಹೋಗಬೇಕು. ತಂಜಿತಾಯಿಗಳಿಂದ, ಕುಟುಂಬದ ಇತರರಿಂದ, ವಿದಾ 
ಗುರುಗಳಿಂದ, ಉಸಕಾರಶೀಲ ಸಮಾಜದಿಂದ, ರಾಷ್ಟ್ರದ ಸ ಸೌಕರ್ಯದಿಂದ ಇಡೀ ಪ್ರಸಂಚ 
ದಿಂದ ತಮ್ಮ ಕಷ್ಟ ಕ್ಟ, ನೋವಿಗೆ ಅದ ದಯಾಳುಗಳಿಂದ, ತಮ್ಮ ಏಳಿಗೆಗೆ ಕಾರಣವಾದ 


ಚಿಂತನ-೧೧ ೫೭ 


ರಿಂದ ಆದ ಉಸಕಾರಗಳ ಬ್ಬ ಹದ್ರೂ ಸವನ್ನು ಸ್ಮರಿಸಿಕೊಂಡರೆ, ಆ ನೆನಪಿನ ಭಾರನನ್ನು 
ಹೊರಬೇ ಆಗುವುದಿಲ್ಲ. ಭಾ ಜೀವನದಲ್ಲಿ ಕೊಡುವುದಕ್ಕಿಂತ ಸಡೆದಿರುವುದ್ಳು ನಡೆ 
ಯುತ್ತಿರುವ್ಲೆದು ಹೆಚ್ಚು. ಈ ಭಾವ ದೃ ಢನಾ ಗಿ ನಿಂತರೆ, ನಮ್ಮ ನಮ್ಮ ಪರಿಮಿತಿ ಅರ್ಥ 
ವಾಗಿ ನಮ್ರತೆ ಬರಬಹುದು ಸ್ರತ್ಯುನಕಾರದ ಬುದ್ಧಿ ಯೂ ತ ಇಗಲಾದರೂ ಒರ 
ಬಹುದು. ಅದರೆ ನಮಗೆ ಉಪಕರಿಸಿದವರಿಗೇ ಪ್ರತ್ಯುಪಕಾರ ಮಾಡಬಹುದಾದ ಅವ 
ಕಾಶ ಇಲ್ಲ. ಅವರು ಉಪಲಬ್ಧ ರಿಲ್ಲದೇ ಇರಬಹುದು, ಅವರಿಗೆ ಉಪಕಾರದ ಅವಶ್ಯಕತೆ 
ಇಲ್ಲದಿರಬಹುದು. ಆದರೂ 'ಅನರಿಗೆ ನಾವು ಖುಣಿಗಳು ಎಂದು ತಿಳಿದಿರುವುದು ಒಳ್ಳ 
ಯದು, ಇಂತಹ ಸಂದರ್ಭದಲ್ಲಿ ಕರ್ತವ್ಯ ಏನೆಂದು ವಿವೇಚಿಸಬೇಕು. ನಾವು ಹುಟ್ಟ 
ಬೆಳೆದು, ಮುಂದಕ್ಕೆ ಬಂದುದಕ್ಕೆ ೫ 1೫. ಮಾನ ನವವರ್ಗವನ್ನೆಲ್ಲಾ ಬ 
ಬ್ಬ ಹದ್ದೆ ೇವಕೆಯೆಂದು ಅನುಸಂಧಾನಮಾಡಿ, ಆ ಬ್ಬ ಹಿ ನತೆಯ ಕುಟುಂಬಕ್ಕೆ ಸೇರಿದ 
ತ ನಾವಿದ್ದ ದೀನ ಸ ಸ್ಥಿ ತಿಯಲ್ಲಿದ ರೈ ಬು ಅವಶ್ಯಕತೆ ಇರುವವರಾಗಿದ್ದರೆ, 
. ಅವರಿಗೆ ನನ್ನಿ ಗ 'ಉಸಕಾರವನ್ನು ಸಲ್ಲಿಸಿ ಅವರ ನೋವು: ಮತ್ತು ಕಷ್ಟ ಗಳಿಗೆ 
ನೆರವಾದರೆ, ನಾವು ಮುಣನಿಮೋಚನೆಯನ್ನು ಸಾ ಬ ಸಮಾಜ ಮಾ 
ಬಂದದ್ದನ್ನು, ನಮ್ಮ , ಕೈಲಾದಷ್ಟು ಅವಳಿಗೆ ಒಪ್ಪಿಸಿದರೆ. ಪೂರ್ತಿಯಾಗಿ ಎಂದೂ ಆಗು 
ದಿಲ್ಲ- ಇದು ನಾಧ್ಯೆನಾನನ್ನು ಕೃತಜ್ಞ ತೆ ಸ ತೆಯೆನ್ನ ಬಹುದು. ಆದರೂ, ಇಷ್ಟರಲ್ಲಿ ತೃಪ್ತಿ 
ಹೊಂದಬಾರದು. ನಮ್ಮ ಅಲ್ಪ ಹ ಅನವಶ್ಯ ಕವಾಗುವಂತೆ ಇತರರ ಸಂಪತ್ತು 
ಕ್ಷೇಮ ಮತ್ತು ಶಾಂತಿಯನ್ನು Ch NE ಯಾವ ಮಾನನೀಯತೆಗೆ ತಾನು 
ಮಣಿಯೋ ಅದನ್ನು ತನ್ನ ಜೀವನದಲ್ಲಿ ಕ್ರಿಯಾರೂಪದಿಂದ, ಶುಭಾಕಾಂಕ್ಷೆಯ ರೂಪ 
ದಲ್ಲಿ ಅನುಷಾ ನಕ್ಕೆ ಕು ಈ ಮಂಗಳ ಸಂಕಲ್ಪ ವೇ ಧನ್ಯತೆ. 

ಶ್ರೀ ರಾಮಚಂದ್ರ ವಾಲಿ ಶೆ ರಾಮಾಯಣದ ಕೊನೆಯಸಲ ಆಂಜನೇಯನನ್ನು 
ಬೀಳ್ಳೊಡುವಾಗ ಅನರಲ್ಲಿ ನಡೆದ. ಸಂವಾಧವನ್ನು ಇಲ್ಲಿ ಜ್ಞಾ ನಿಸಿಕೊಳ್ಳೋಣ. 


“ಏಕ್ಟ ಕನ್ಯೋಸಕಾರಸ್ಯ ಪ್ರಾಣಾನ್‌ ದಾಸ್ಯಾಮಿ ಹೇ ಕಪೇ | 
ಶೇಷಸ್ಯೋಸಕಾರಾ ಣಂ ಭವಾಮ ಖುಣಿನೋ ವಯೆಂ || 

ಮದಂಗೇ ಜೀರ್ಣತಾಂ ಯಾತು ಯತ್ವ ಯೋಪಳ್ಳ ತಂ ಳಪೇ | 
ನರಃ ಪ್ರತ್ಯುಪಕಾರಾಣಾಂ ಆಹಪತ್ಪು RI ಪಾತ್ರ ತಾಂ || 


ನಿನ್ನ ಒಂದೇ ಒಂದು ಉಸಕಾರಕ್ಕೆ ನನ್ನ ಪ್ರಾಣನನ್ನೆಲ್ಲಾ ಅರ್ಪಿಸುತೆ ತೇನೆ. 
ಮಿಕ್ತ ಉಪಕಾರಕ್ಕೆ ನಾನೇನೂ ಕೊಡಲಾರೆ. ಎನಗೆ ಜಮಾ ಜಿ, ಉಳಿಯುತೆ ತ್ನೇನೆ. 
ಇದನ್ನು ಆಶಿಸುತ್ತೇನೆ. ನ  ಪ್ರತ್ಯುಪಕಾರಕ್ಕೆ ನಿನ್ನನ್ನು ಪಾತ್ರ ಮಾಡುವ ವಿಸತ್ತು 
ನಿನಗೆ ER ಬರದಿರಲಿ. ನಿಸತ್ತಿನಲ್ಲಲ್ಲವೇ ಪ್ರತ್ಯುಪಕಾರ ಬೇಕಾಗುವುದು. 


8 


ಹನುಮಂತನು ಪ್ರೇಮಪೂರಿತನಾಗಿ ರಾಘವನಿಗೆ ಹೀಗೆ ಹೇಳಿದನು. 


ಸ್ನೇಹೊ ಮೇ ಸರಮೋ ರಾಜನ್‌ ತ್ವಯಿ ನಿತ್ಯಂ ಪ್ರತಿಷ್ಠಿತಃ | 
ಭಕ್ತಿಶ್ಚ ನಿಯತಾ ವೀರಾ ಭಾವೋ ನಾನ್ಯತ್ರ ಗಚ್ಛತಿ | 
ಯಾವದ್ರಾಮಕಥಾ ವೀರ ಚರಿಷ್ಯತಿ ಮಹೀತಲೇ | 


ತಾವತ್‌ ಶರೀರೇ ವತ್ಸ್ಯಂತಿ ಪ್ರಾಣಾ ಮಮ ನ ಸಂಶಯಃ || 
ನಿನ್ನಲ್ಲಿ ನನಗೆ ಸರನು ಸ್ನೇಹನ್ರ ನಿತ್ಯವಾಗಿ ಪ್ರತಿಷ್ಠಿ ತವಾಗಿದೆ. ಎಲ್ಳೆ ನೀರನೇ, ನಿನ್ನಲ್ಲಿ 
ನನ್ನ ಭಕ್ತಿಯು ಅಚಲವಾಗಿದೆ. ನನ್ನ ಭಾವವೂ ಮತ್ತೆಲ್ಲೂ ಹೋಗುವುದಿಲ್ಲ. ಎಲ್ಲಿಯ 


ವರೆಗೆ ಈ ಪ್ರಪಂಚದಲ್ಲಿ ರಾಮಕಥೆ ಉಳಿದಿರುತ್ತದೆಯೋ, ಅಲ್ಲಿಯವರೆಗೆ ಮಾತ್ರ ನನ್ನ 
ಪ್ರಾಣಗಳು ನನ್ನ ಶರೀರದಲ್ಲಿ ಉಳಿದಿರುತ್ತವೆ. 


(ಉತ್ತರಕಾಂಡ, ಸರ್ಗ 40) 


ಸುಧಾಕರೆರಾನ್‌ 
ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ 


ಪ್ರಸ್ತುತ ಭಾರತದಲ್ಲಿರುವ ಶಿಕ್ಷಣದ ಕ್ರಮಕ್ಟೆ ಭದ್ರ ಬುನಾದಿ ರಚಿಸಿದ ಕೀರ್ತಿ 
ಬ್ರಿಟಿಷರದ್ದಾ ಗಿದೆ. ನಮ್ಮನ್ನು ಹ ದಶಕಗಳ ಕಾಲ ಆಳಿದ ಬ್ರಿಓಷರು ಶಿಕ್ಷಣ 
ಕ್ಷೇತ್ರದಲ್ಲಿ ಬಹಳಷ್ಟು ಕಜ ರ್ಫಾಟುಗಳನ್ನು ಮಾಡಿರುತ್ತಾರೆ. 

ವಿರೋಸ್ಯರು ಭಾರತದತ್ತ ವೃಷ್ಟಿ ಹಾಯಿಸಿದಾಗ ಭಾರತದಲ್ಲಿ ಅನಕ್ಷರತೆಯು 
ತಾಂಡವವಾಡುತ್ತಿತ್ತು. ಇದನ್ನು ಕಂಡೆ ಅವರು ಭಾರತೀಯರನ್ನು ಮಂಕುಗೊಳಿಸಲು 
ಆ ಸಂದರ್ಭವನ್ನು ahi ಮುಸಲ್ಮಾ ನರ ಅನಿವೇಕತನದಿಂದ 
ಭಾರತದ ಸ್ಥಿತಿ ಅಧೋಗತಿಗಿಳಿದಾಗ ಬ್ರಿಟಿಷ್‌ ಜನತೆ ಎಲ್ಲಾ “ಡೆಗಳಲ್ಲಿ ಎಲ್ಲಾ ರೀತಿ 
ಯಿಂದ ಭಾರತದ ಮೇಲೆ ಒತ್ತ ರವನ್ನು press? ಭಾರತದ “ಸಮೃದ್ಧಿ” 
ಯನ್ನು ತಮ್ಮ ದಾಗಿಸಿಕೊಳ್ಳ ಬೇಕಾದಕೆ ಭಾರತೀಯರಿಗೂ ಪ್ರಾಥಮಿಕ ವಿದ್ಯಾಭ್ಯಾಸ 
ಅನಿವಾರ್ಯವೆಂದು ತಿಳಿದುಕೊಂಡ ಅವರು-ಆ ಅಗತ್ಯದ ಸೀಮಾರೇಖೆಯೊಳಗೆ ಇರು 
ವಂತೆ ಭಾರತೀಯರಿಗೆ ವಿದ್ಯೆ ನೀಡಿದರು. ಶಿಕ್ಷಣ ನೀಡಿಕೆಯಲ್ಲೂ ಸ್ವಾರ್ಥತೆಯನ್ನು 
ಸಾಧಿಸಿದರೂ, ಭಾರತದಲ್ಲಿ ಪಾಸಿ ನಿಮಾತ್ಯ ಮಾದರಿಯ ಶಿಕ್ಷಣ ಕ್ರ ಮನವನ್ನು ಪರಿಚಯಿಸಿ 
ಹೊಸಕ್ರಾಂತಿಯನ್ನು ಉಂಟುಮಾಡಿದ ಬ್ರಿ ಟಷರು ಸ್ಮುತ್ಯರು. 

ಬ್ರಿಟನರ ಆಗಮನದ ಮೊದಲಿನ ಕೆಲವು ಶತಮಾನದಲ್ಲಾ ಬಿಜ ನ್ರಗತಿಗಿಂತೆ ಜಿ ಟಿ 
ಸರ ಪದಾರ್ಹ ಣೆಯ ನಂತರದ ಕೆಲವು ದಶಕಗಳಲ್ಲಾದ ಅಭಿವೃದ್ಧಿಯು ಹೆಚ್ಚು 
ವೈಶಿಷ್ಟ್ಯ ಪೂರ್ಣವಾದುದು. ಐರೋಪ್ಯರು ಭಾರತವನ್ನು ಆಕ್ರಮಿಸಿದ ಉದ್ದೇಶ 
ಬೇರೆ ಇದ್ದರೂ ಶಿಕ್ಷಣವನ್ನು ಊರ್ಜಿತಗೊಳಿಸಿದ ಅದರ ಉದಾತ್ತೆ ಸೇವೆಯನ್ನು 
ಕೊಂಡಾಡದಿದ್ದರೆ ನಾವು ಸ್ಥಿ ತಪ್ರಜ್ಞರನ್ನು ಪ್ಲಿವುದು ಸುಳ್ಳಾಗುವುದು. 


೧. ಮೆಕಾಲೆಯ ಪ್ರಯತ್ನ 

ಭಾರತದಲ್ಲಿ ವಿದ್ಯಾಭ್ಯಾಸದ ಪ್ರಗತಿಗೆ ದುಡಿದ ಬ್ರಿಟಿಷರ ಕುರಿತು ನಿಮೇಚಿಸುವಾಗ 
"ಮೆಕಾಲೆಯ ಸ್ಮರಣೆ ಅಗತ್ಯ. 1834ರಲ್ಲಿ ವೈಸರಾಯ್‌ ಆಗಿದ್ದ ಲಾರ್ಡ್‌ ವಿಲಿಯಂ 
ಬೆಂಟಿಕ್‌ ನಿದ್ಯಾಪ್ರೇನಿಯಾಗಿದ್ದ. ಅಂತೆಯೇ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡ 


೬೧ ಮಾನನಿಕ ಕರ್ಣಾಟಕ 


ಬಹುದಾದ ಬದಲಾವಣೆಗಳನ್ನು ಗುರುತಿಸಿ, ಶಿಫಾರಸು ಮಾಡಲು ನೇಮಿಸಲ ಲೃಟ್ಟಿ 

ಲಾರ್ಡ್‌ ಮೆಕಾಲೆ__ ಈಗಿನ ಶಿಕ್ಷಣ ಕ ಕ್ರಮದ ಜನ್ಮ ದಾತ. ಕೇವಲ ಪಾಶಾ ನೃತ್ಯ ಹಾಗೂ 
ಐರೋಪ್ಯ ಶಿಕ್ಷಣಗಳ ಬಗ್ಗೆ ತಿಳಿಯ ಹೇಳುವುದು ಫ್ರಿನ್ಸೆಪ್‌ನ ಸಲಹೆಯಾಗಿತ್ತು. 
ಆದರೆ LN ದೃಷ್ಟಿ ಯಲ್ಲ ಇದು ಸರಿಪೊರ್ಣವೆನಿಸಿರಲಿಲು. ಹಾಗಾಗಿ, ಭಾರತೀ 
ಯರಿಗೂ ಶಿಕ್ಷಣವನ್ನು, ಡಾ ಮಾಧ್ಯಮನವಾಗಿರುವ ಇಂಗ್ಲಿ ನಲ್ಲಿ ನೀಡಬೇಕೆಂದು 
ಸರಕಾರಕ್ಕೆ ಸಲಹೆ ಮಾಡಿದನು. ಮೆಕಾಲೆಯೆ ಈ ಯತ್ನ ಸಫಲವಾಗಿರದಿದ್ದ ಲ್ಲಿ, 
ಬಹುಶಃ ಭಾರತೀಯರಿಗೆ ಇಂಗ್ಲಿಷ್‌ ಎಂಬುದೂ ಇಂದಿಗೂ ಕಬ್ಬ ಕಡಲೆಯಾಗಿಯೇ 
ಉಳಿಯುತಿ ತಿ ತೋ ಏನೋ 9 8 ಅವನ ಸಲಹೆಯೆನು ಅಂಗೀಕರಿಸಿದ ಲಾರ್ಡ್‌ 
ನಿಲಿಯಂ ಬೆಂಟಿಕ್‌ ಭಾರತದಲ್ಲಿ ಆ ತನಕ ಬ್ರಿಟಿಷರ ಗುರಿಯಾಗಿದ್ದ ಧರ್ಮ ಪ್ರಚಾರದ 
ಕಾರ್ಯವನ್ನು ಸ್ವಲ್ಪ ಮಟ್ಟಿ ಗೆ "ಬದಲಾಯಿಸಿದನು. 

ಅವಶ್ಯಕವಾದ ಶಿಕ್ಷಣ ಮತ್ತು ಅದರ ಔಚಿತ್ಯ ಅದರ ಪೂರೈಕೆ ಹಾಗೂ ನಿರ್ವ 

ಹಣೆಯ ಬಗ್ಗೆ ಸುವ್ಯವಸ್ಥಿ ತ ತಿಳುವಳಿಕೆಯನ್ನ್ನಿ ತ್ಕ ಮೆಕಾಲೆಯ ನಂತರ ಸುಮಾರು ಎರಡು 
ದಶಕಗಳ ಕಾಲ ಯಾವೊಂದು ಗಣನೀಯ ಮಾರ್ನಾಟೂ ನಡೆಯಲಿಲ್ಲ, ಆದರೆ ಪುನಃ 
1854ರಲ್ಲಿ ನಿದಾ ಸಾರಂಗ ಮತ್ತೊ ಮ್ಸೆ ಪ್ರಗತಿಯ ಮರೀಚಿಕೆಯನ್ನು ಕಂಡಿತು. ಈ 
ಹಿಂದಿನ ಹತು ನೆ ರಡು ವರುಷಗಳಲ್ಲಿ ವರ್ಷವೊಂದಕ್ಕೆ ಸಾರ ಹತ್ತು ಲಕ್ಷ 
ಗಳಷ್ಟ ನ್ದು ಸರಕಾರವು. ನಿದ್ಯಾಭ್ಯಾಸಕ್ಟಾಗಿ ವ್ಯಯಿಸುತಿ ತಿತ್ತು. ಇದರಿಂದ ಬ್ರಿಟಿಷರು 
೫ ಚಾಚು ಶಿಕ್ಷಣದ ಬಗ್ಗೆ | ಅಸೆ ತೋರಿಸುತ್ತಿ ದ್ಹರು ಎಂಬುದು 
ವ್ಯಕ್ತವಾಗುತ್ತದೆ. 


೨. ಹಾರ್ಲಿಮೆಂಟರಿ ಕಮಿಟಿಯ ಶಿಫಾರಸು 


ಭಾರತದಲ್ಲಿ ನಿದ್ಯಾಭ್ಯಾಸ ಪೂರೈೈೆ ಕೆಯನ್ನು ಅಲಕ್ಷಿಸಬಾರದೆಂದೂ ಅದು ಬ್ರಿಟಿಷ್‌ 
ಆಧಿಸತ್ಯಕ್ಕೆ ಯಾವ ರೀತಿಯಲ್ಲೂ ತೊಂದರೆ ಕೊಡುವುದಿಲ್ಲನೆಂದೂ, ಬದಲಾಗಿ 
ಇನ್ನ ಷ್ಟು ಸಹಕರಿಸುತ್ತದೆ ಎಂದೂ..ಮೆಕಾಲೆ ಹಾಗೂ ಹೆಲವ್ರೆ ಶಿಕ್ಷಣ ಸಮಿತಿಗಳು ವರದಿ 
ಮಡತೆ ಈಸ್‌ -, ಇಂಡಿಯಾ ಕಂಪೆನಿಯು ಘು ಬಗ್ಗೆ ಇನ್ನ ಸ್ಟ ಹೆಚ್ಚಿ ನ ಪರಿಶೀಲನೆ 
ನಡೆಸಲು ಜಾರ ಫಮಿಟಿ' (1854) ಯನ್ನು ತುತು; 8 ಜೇರ್‌ 
ಮೆನ್‌ರಾದ ಶ್ರೀ ನ್ರಡ್‌ರನರ ವರದಿ ಭಾರತೀಯ ಶಿಕ್ಷಣನ ಪುನರುಜ್ಜೀವನಕ್ಕೆ ಬಹಳಷ್ಟು 
ಸಹಕಾರಿಯಾಗಿತ್ತು. | 

ವುಡ್‌ರವರ ಸುದೀರ್ಥ ವರದಿ ಪ್ರಸ್ತುತ ಈಗಿರುವ ಹಲವು ಹತ್ತು ಕ್ರಮಗಳಿಗೆ 
ಅಂದೇ ಶಿಫಾರಸು ಮಾಡಿತ್ತು.“ ಭಾರತೀಯ ಶಿಕ್ಷಣ ಬ್ರಿಟಿಷರ ಜವಾಬ್ದಾರಿ 
ಹ a ಬೌದ್ಧಿ ಕ ಹಾಗೂ ನೈತಿಕ ಅಭಿವೃ ದ್ದ ed ಶಿಕ್ಷಣದ ಮೂಲ ಧ್ಯೇಯ 
ವಾಗಿದೆ. ಂಸ್ಥೆ ಸತ್ಯ ಅರೇಬಿಕ್‌ ಹಾಗೂ ಸ ಚೀನ ಭಾಷೆಗಳು ಐಚ್ಛಿ ಕವಾಗಿಯೂ 
ಇಂಗ್ಲೀಷ್‌ ಕಡ್ಡಾಯೆವಾಗಿಯೂ ನಿಗದಿ ಪಡಿಸಬೇಕು. ಭಾರತೀಯ ಭಾಷೆ 


ಬ್ರಿಟಿಷರೆ ಅಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ ೬೧ 


ಗಳಲ್ಲಿ ಶಿಕ್ಷಣಕ್ಕೆ ಬೇಕಾಗುವ ಪುಸ್ತಕಗಳ ಕೊರತೆ ಇರುನ್ರನರಿಂದ ಇಂಗೀಷನ್ನೇ ಶಿಕ್ಷಣ 
ಮಾಧ್ಯಮವಾಗಿ ಪರಿಗಣಿಸಬಹುನು. ಶಿಕ್ಷಣಕ್ಕೇ ಪ್ರತ್ಯೇಕವಾದ ಇಲಾಖೆಯನ್ನು 


ಡ್ಮೆ 
ನೇಮಿಸಿ, ಶಿಕ್ಷಣ ಮಂತ್ರಿ, ಅವರ ಸಹಾಯಕರುಗಳು, ಶಿಕ್ಷಣ ನಿರ್ದೇಶಕ, ಉಪನಿರ್ದೇಶಕ 
ಗಳು, . . . ಹೀಗೆ ಪ್ರತಿಷ್ಠಿತ ಪದನಿಗಳ ನೇಮಕವಾಗಬೇಕು. ಕಲ್ಪತ್ತ, ಮುಂಬಾಯಿ, 


ಮದ್ರಾಸುಗಳಲ್ಲಿ ನಿಸ್ತನಿದ್ಯಾನಿಲಯಗಳ ಸ್ಥಾಪನೆಯಾಗಬೇಕು. ಪ್ರಾಥಮಿಕ, ಮಾಧ್ಯ 
ಮಿಕ ಶಾಲೆಗಳು ಪ್ರೌಢ ಶಿಕ್ಷಣಾಲಯಗಳು. ಕಾಲೇಜುಗಳು ವಿಗ್ಲವಿದ್ಯಾನಿಲಯಗಳು... 
ಈ ಹಂತದಲ್ಲಿ ಶಿಕ್ಷಣ ಕೇಂದ್ರಗಳನ್ನು ರಚಿಸಬೇಕು. ಸಾರ್ವಜನಿಕ ಶಿಕ್ಷಣ ಸೌಲಭ್ಯವಿರ 
. ಬೇಕು. ಖಾಸಗಿ ಶಾಲೆಗಳಿಗೆ ಗ್ರಾಂಟ್‌ ನೀಡುವ ಯೋಜನೆಯನ್ನು ಅಳವಡಿಸಿಕೊಳ್ಳ 
ಬೇಕು. ಉಪಾಧ್ಯಾಯ ವೃತ್ತಿ ಕೈಗೊಳ್ಳುವವರಿಗೆ ಪೂರ್ವ ತರಬೇತಿ ನೀಡಜೇಕು. 
ಸ್ತ್ರೀ ಶಿಕ್ಷಣ ಕಡ್ಡಾಯೆವಾಗಿರಬೇಕು. ಸರಕಾರೀ ಕಾರ್ಯಾಲಯೆಗಳಲ್ಲಿ ಮಹಿಳೆಯ 
ರಿಗೂ ಆದ್ಯತೆ ನೀಡಬೇಕು. ಮುಸಲ್ಮಾನರು ಶಿಕ್ಷಣದಲ್ಲಿ ಬಹಳ ಹಿಂದುಳಿದವರಾಗಿದ್ದ 
. ರಿಂದ ಆವರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಔದ್ಯೋಗಿಕ ಶಿಕ್ಷಣ ಕ್ರಮವನ್ನು 
ಅನುಸರಿಸಿ ಉಬ್ಯೋಗ ಮತ್ತು ಸೇವೆಗಳಲ್ಲಿ ಶಿಕ್ಷಣಕ್ತೆ ಪ್ರಾಮುಖ್ಯ ಸ್ಥಾನ ನೀಡಬೇಕು. 
ಉಸ್ಕೋಗಾವಕಾಶದಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆರಿಸುವಾಗ ಯೋಗ್ಯ ಶೈಕ್ಷಣಿಕ 
ಹಿನ್ನೆಲೆಯನ್ನು ಹೊಂದಿರುನವನನ್ನೇ ಆರಿಸಬೇಕು. ಮುಖ್ಯವಾಗಿ ಸರಕಾರಿ ಕಾರ್ಯಾ 
ಲಯಗಳಲ್ಲಿ ಉನ್ನತ ಸದನಿಯನ್ನು ಅಲಂಕರಿಸುನ ವ್ಯಕ್ತಿಯು ಶೈಕ್ಷಣಿಕವಾಗಿ ಶ್ರೇಷ್ಠ 
ನಾಗಿರಬೇಕು... . ? ಇವೇ ಮೊದಲಾದನ್ರೆಗಳು ವ್ರೆಡ್‌ ಶಿಫಾರಸಿನ ಮುಖ್ಯಾಂಶ 
ಗಳಾಗಿರುತ್ತವೆ. | 

ಭಾರತದ ಶಿಕ್ಷಣ ಇತಿಹಾಸದಲ್ಲಿ ಈ ವರದಿಗೆ ಪ್ರಮುಖ ಸ್ಥಾನನಿನೆ. ಏಕೆಂದಕ್ಕೆ 
ಬ್ರಿಟಿಷರು ಭಾರತೀಯರಿಗೆ ನೀಡುತ್ತ ದ್ದ ಶಿಕ್ಷಣದಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು 
ಮಾಡಲು ಈ ವರದಿಯೇ ಪ್ರಮುಖ ಕಾರಣವಾಗಿತ್ತು. ಆದರೂ ಇದು ಕೆಲವು ನ್ಯೂನತೆ 
ಗಳನ್ನೊಳಗೊಂಡಿತ್ತು. 


ಠಿ. ಹಂಬಿರ್‌ ಆಯೋಗ ೨. ಕರ್ಜನ್‌ ಧೋರಣೆ 


19ನೆಯ ಶತಮಾನದೆ ಕೊನೆಯ ನಾಲ್ಪು ದಶಕಗಳಲ್ಲಿ (ವ್ರಡ್‌ ವರದಿ ನಂತರೆ) 
ನಡೆದ ಮಹತ್ತರದ ಘಟನೆಗಳಲ್ಲಿ 1882 ರ ಹಂಟರ್‌ ಕಮೀಷನ್‌ ನೇಮಕ ಹಾಗೂ 
1902-1904ರ ಕರ್ಜನ್‌ ಧೋರಣೆ ಹಾಗೂ ವಿಶ್ವವಿದ್ಯಾನಿಲಯ ಕಾಯಿದೆಗಳು 
ಮುಖ್ಯವಾದುನುಗಳ್ಳು, ಲಾರ್ಡ್‌ ರಿಸ್ಪನ್‌ನ ಅಧಿಕಾರಾವಧಿಯಲ್ಲಿ ನೇಮಕವಾದ 
ಪ್ರಪ್ರಥಮ ಭಾರತೀಯ ಶಿಕ್ಷಣ ಆಯೋಗವಾದ ಹೆಂಟಿರ್‌ ಕಮೀಷನ್‌ ಶಿಕ್ಷಣದ ಎಲ್ಲಾ 
ಹಂತದ ಬೆಳವಣಿಗೆಗೆ ಸೂಕ್ಷ ಸಲಹೆ ನೀಡಿತ್ತು, ಅಂತೆಯೇ 1904 ರೆ ವಿಶ್ವನಿದ್ಯಾ 
ನಿಲಯ ಮಸೂದೆ ಅಥವಾ ಕರ್ಜನ್‌ ಧೋರಣೆ ಭಾರತದಲ್ಲಿ ನಿಶ್ವನಿದ್ಯಾನಿಲಯಗಳ 
ಸ್ಥಾಸನೆಗೆ ಸಹಕಾರಿಯಾಯಿತು. ಈ ನಡುವೆ 1885 ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್‌ನ 


೬೨ ಮಾನವಿಕ ಕರ್ಕಾಬಿಕ 


ಸ್ಮಾಸನೆಯಾಯಿತು. ಇದರಿಂದ ಭಾರತೀಯರಿಗೆ ತೆಮ್ಮ ಅನಿಸಿಕೆಗಳ ಅಭಿವ್ಯಕ್ತಿಗೆ 
ಸೂಕ್ತ ಮಾಧ್ಯಮ ಹಾಗೂ ಸಾಂಥಿಕ ಬೆಂಬಲ ಸೊರಕಿದಂತಾಯಿತು, ಕಾಂಗ್ರೆಸ್‌ 
ನೇತಾರರು ಕೇವಲ ಸ್ವಾತಂತ್ರ ದತ್ತ ಮಾತ್ರ ದೃಷ್ಟಿ ಯಿರಿಸಿರಲಿಲ್ಲ. ಜೊತೆಗೆ ಶಿಕ್ಷಣ 
ದತ್ತಲೂ ತಮ್ಮ ನೋಟ ಬೀರಿದ್ದರು. 


೪. ರಾ ಸ್ಟ್ರೀಯ ಕಾಂಗ್ರೆಸ್‌ನ ಒತ್ತಡ 


ಭಾರತದ ಸ್ವಾತಂತ್ರ್ಯಕ್ಕೆ ದುಡಿದ ಗೋಪಾಲಕೃಷ್ಣ ಗೋಖಲೆ ಶಿಕ್ಷಣ ರಂಗ 
ದಲ್ಲೂ ಬಹಳಷ್ಟು ಕ್ರಾಂತಿಯನ್ನುಂಟು ಮಾಡಿದ್ದರು. 1011 ರಿಂದ 1913ರ ತನಕದ 
ನಡುವಿನ ಕಾಲದಲ್ಲಿ ಗೋಖಸೆಯನರು ನಡೆಸಿದ ಚಳುವಳಿ ತುಂಬಾ ಸಹಕಾರಿಯಾ 
ಗಿತ್ತು. ಗೋಖ್‌ ಓರ್ವ ಉಗ್ರಗಾಮಿ ಕಾಂಗ್ರೆಸಿಗರಾದ್ದರಿಂದ ಅವರೆ ಕ್ರಾಂತಿಕಾರಿ 
ಹೆಜ್ಜೆಗಳು ಭಾರತ ಶಿಕ್ಷಣ ಪಥದಲ್ಲಿ ಒಂದೊಂದು ಮೈಲಿಗಲ್ಲಾಗಿ ಪರಿಣಮಿಸಿದವು. 


ವ್ರ 
೫. ಗೊಖಲೆ ಮನವಿ 


1906 ರಲ್ಲಿ ಬಡೋದಾ ಮಹಾರಾಜರಾಗಿದ್ದ ಸಯ್ಯಾಜಿರಾ ಾವ್‌ ಗಾಯಕ 
ವಾಡರು ತಮ್ಮ ಆಡಳಿತ ವ್ಯಾನಿ, ಯೊಳಗೆ ಪ್ರಾಥಮಿಕ ಶಿಕ್ಷಣವು ಕಡ್ಡಾಯ ಹಾಗೂ 
ಉಚಿತವಾಗಿ ದೊರಕುವಂತೆ ಮಾಡಿದರು. ಇದು ಗೋಖಗಸೆಯನರಿಗೆ ಹೊಸ ಪ್ರೇರಣೆ 
ಯಾಯಿತು. ಇದೇ ಸೌಲಭ್ಯವು ಭಾರತದಾದ್ಯಂತ ದೊರಕುವಂತಾಗಬೇಕೆಂದು ಬಯಸಿ 
ದರು. "ಇಂಪೀರಿಯಲ್‌ ಲೆಜನ್ಗ್ಸೇಟಿವ್‌ ಕೌನ್ಸಿಲ್‌ನ ಸದಸ್ಯರಾಗಿದ್ದ ಗೋಖರೆಯವರು 
19.3.1910 ರಂದು ಮನ ನನಿಯೊಂದನ್ನು ಸರ್ಕಾರದ ಮುಂದಿಟ್ಟರು. ಎಲ್ಲರಿಗೂ 
ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು, ನೀಡಬೇಕು. 350 ಕ್ಕಿಂತ ಹೆಚ್ಚಿನ 
ವಿದ್ಯಾರ್ಥಿಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಹೊಸ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸ 
ಬೇಕು. ಶಿಕ್ಷಣದ ವೆಚ್ಚ ವನ್ನು ಸರಕಾರ ಹಾಗೂ ಸ್ಥಳೀಯ ಸಂಸ್ಥೆ ಗಳು ಹಂಚಿಕೊಳ್ಳ 
ಬೇಕು. ಪ್ರಾಥಮಿಕ ನಂದೆ: ಸಂಘಟನೆ ಹಾಗೂ "ಮೇಲ್ವಿ ಚಾರಣೆಗೆ ಓರ್ವ ಹಡು 
ದರ್ಶಿಯ ನೇಮಕವಾಗಬೇಕು. ಕೇಂದ್ರ ಸರಕಾರದಲ್ಲಿ ಪ್ರಾಥಮಿಕ ಶಿಕ್ಷಣಾಲಯಗಳ 
ಸ್ಥಾಪನೆ ಹಾಗೂ ಅದರ ಕಾರ್ಯೆ ನಿರ್ವಹಣೆಗೆ ಹೊಸ ವಿಭಾಗವೊಂದನ್ನು ಆರಂಭಿಸ 
ಬೇಕು, ಎಂದು ಈ ಮನವಿಯಲ್ಲಿ ಅಪೇ ಕ್ರಿಸಲಾಯಿತು. 

ಸರಕಾರವು ಇದರ ಬಗ್ಗೆ ಪರಿಶೀಲಿಸುವುದಾಗಿ. ಭರವಸಯನ್ನಿತ್ತು 1] 
ಗೋಖಶೆಯವರು ಮಂಡಿಸಿದ್ದ ಠರಾವನ್ನು ಹಿಂದಕ್ಕೆ ತೆಗೆದುಕೊಂಡರು. ಸರಕಾರವು 
ಎಲ್ಲಾ ಅಂಶಗಳನ್ನು ಒಪ್ಪಿದಾಗ, ಉಚಿತ ಶಿಕ್ಷಣ ನೀತಿಯನ್ನು ಒಪ್ಪಲಿಲ್ಲ. ನಿಜವಾಗಿ . 
ಇದೇ ಗೋಖಲೆಯವರ ಮುಖ್ಯ ಗುರಿಯಾಗಿತ್ತು. ಅದರಂತೆ ಹಿಡಿದ ಛಲವನ್ನು ಬಿಡದೆ 
ಗೋಖಲೆಯವರು ಪುನಃ 16-3-1911 ರಂದು ತಮ್ಮ ಮನವಿಯನ್ನು ಸರಕಾರದ 
ಮುಂದಿಟ್ಟರು. ಶಿಕ್ಷಣ ಉಚಿತ ಹಾಗೂ ಕಡ್ಡಾಯವಾಗಿ ಕಲವು ಕಡೆಗಳಲ್ಲಾ ದರೂ 


ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ ಹಿತ್ಪಿ 


ಜಾರಿಯಾಗಬೇಕು. ಈ ಸ್ಥಳಗಳ ಆಯ್ದೆಯನ್ನು ಗವರ್ನರ್‌ ಜನರಲ್‌. ಇನ್‌..ಕೌನ್ಟಿಲ್‌ 
ಇವರು ನಡೆಸಬೇಕು. ಹೀಗೆ ಆರಿಸಿದ ಸ್ಥಳಗಳ ಆಯ್ಕೆ ಸಮಂಜಸವಾದಲ್ಲಿ ಅಲ್ಲಿ ನಿದ್ಯಾ 
ಕೇಂದ್ರಗಳ ಸ್ಥಾಪನೆಗೆ ಅಲ್ಲಿಯ ಸ್ಥಳೀಯ ಸಂಸ್ಥೆಗಳು ಪ್ರಯತ್ನಿಸಬೇಕು. ಅಲ್ಲಿನ ಶಿಕ್ಷಣ 
ಪೂರೈಕೆ ಹಾಗೂ ಪ್ರಗತಿಯ ಹೊಣೆಯನ್ನು ಅವುಗಳಿಗೇ ಬಿಡಬೇಕು. ಶಿಕ್ಷಣಕ್ಕೆ ತಗಲುವ 
ವೆಚ್ಚವನ್ನು 1:2 ರ ಅನುಪಾತದಲ್ಲಿ ಸ್ಥಳೀಯ ಸಂಸ್ಥೆಗಳು ಹಾಗೂ ಸರಕಾರ ಹಂಚೆ 
ಕೊಳ್ಳ ಬೇಕು. 6 ರಿಂದ 10 ವರ್ಷದ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಜವಾಬ್ದಾರಿ 
ಹೆತ್ತವರದ್ದಾಗಿದ್ದು ಪ್ರಾಥಮಿಕ ಶಿಕ್ಷಣವು ಹುಡುಗಿಯರಿಗೂ ಕಡ್ಡಾಯೆನಾಗಿರಬೇಕು.- 
ಎಂದು ಇದರಲ್ಲಿ ನಿವರಿಸಿದ್ದರು. ಗೋಖಲೆಯವರ ಮನವಿ ಆಗ ತಿರಸ್ಫರಿಸಲ್ಪಟ್ಟಿ ತಾದರೂ, 
ಭಾರೆತೀಯ ಶಿಕ್ಷಣದ ಪುನಶ್ಚೇತನಕ್ಕೆ ಅದು ಬಹಳಷ್ಟು ಸಹಕರಿಸಿತು ಎಂಬುದು ದಿಟಿ, 


೩೬, ಸೆಡ್ಲೆರ್‌ ಆಯೋಗ 


| 1917 ರಿಂದ 1919 ರ ತನಕ ಅಸ್ತಿತ್ವದಲ್ಲಿದ್ದ ಸೆಡ್ಲೆರ್‌ ಕಮಿಷನ್‌ ಅಥವಾ 
ಕಲ್ಕತ್ತ ವಿಶ್ವವಿದ್ಯಾನಿಲಯ ಕಮಿಷಸ್ಪಿನ ಸೇವೆ ಬಹಳ ಅಮೂಲ್ಯವಾದುದು, 1916 . 
ರಲ್ಲಿ ಕಾಶಿ ವಿಶ್ವವಿದ್ಯಾಲಯ, 1918ರಲ್ಲಿ ಉಸ್ಮಾನಿಯಾ ವಿಶ್ವ ನಿದ್ಯಾನಿಲಯ 
ಸ್ಥಾಪಿಸಲ್ಪಟ್ಟವು, ಇವುಗಳ ನಡುನೆ 1917 ರಲ್ಲಿ ಒಂದು ಆಯೋಗವು ನೇಮಿಸಲ್ಪ 
ಸೆಡ್ಜೆರ ಅದರ ಚೇರಮನ್‌ ಆಗಿದ್ದರು. : ಈ ಸೆಡ್ಗೆರ್‌ ಆಯೋಗನ್ರೆ ಮೂಲತಃ 
ಕಲ್ಪತ್ತೆ ನಿಶ್ವನಿದ್ಯಾನಿಲಯದ ಬಗೆಗಿನ ಆತಂಕೆಗಳ ನಿವಾರಣೆಗೆ ಮಾಡೆಬಹುದಾದ 
ಪ್ರತಿಬಂಧಕ ನಿನಾರಣೆಗಳನ್ನು ಸರಕಾರದ. ಗಮನಕ್ಕೆ ತರೆ ಬಯಸುವುದಕ್ಟೋಸ್ಪರ: 
ನೇಮಕವಾಗಿತ್ತು. ಆದರೆ ಪ್ರಾಥಮಿಕ ಶಿಕ್ಷಣದೊಡನೆ ಪ್ರೌಢ ಹಾಗೂ ಔದ್ಯೋಗಿಕ 
ಶಿಕ್ಷಣಗಳ ಬಗೆಗೂ ಈ ಆಯೋಗ ವಿಶೇಷ ಸಲಹೆಗಳನ್ನು ನೀಡಿತು, 
ಪ್ರಾಥಮಿಕ ಶಿಕ್ಷಣನ್ರ ಪ್ರೌಢ ಶಿಕ್ಷಣದಿಂದ ಹಿಂಬಾಲಿಸ್ಪಡೆಬೇಕಾದುದರಿಂದ ವಿಶ್ವ 
ವಿದ್ಯಾಲಯಗಳ ಸ್ಥಾಪನೆಯೂ ಒಂದು ಮುಖ್ಯ ಶೈಕ್ಷಣಿಕ ಅವಶ್ಯಕತೆಯಾಗಿದೆ. ವಿಶ್ವ 


ರಪ. 

ನಿದ್ಯಾನಿಲಯಗಳ ಮೆಟ್ಟಲೇರಬೇಕಾದರೆ ಅಭ್ಯರ್ಥಿ ಪೌಢ ಹಾಗೂ ಪದನಿ ಪೂರ್ವ ಶಿಕ್ಷಣ 
ವನ್ನು ಪಡೆದಿರಬೇಕು. ವಿಶ್ವವಿದ್ಯಾನಿಲಯಗಳ ಮಟ್ಟಿ ದಲ್ಲಿ ಮೂರು ವರ್ಷಗಳ ಶಿಕ್ಷಣ 
ನೀಡಬೇಕು. ಈಶಿಕ್ಷಣಾವಧಿಯಲ್ಲಿ ಆರೋಗ್ಯ ಶಾಸ್ತ್ರ, ತಾಂತ್ರಿಕ ಶಿಕ್ಷಣ, ಕೃಷಿ ವಿಜ್ಞಾ ನ್ಯ 
ವಾಣಿಜ್ಯ ಶಾಸ್ತ್ರ ವಿಜ್ಞಾ ನ ಪಾಠ ಹಾಗೂಕಲಾಶಿಕ್ಷಣಗಳನ್ನು ನೀಡಬೇಕು. ಈ ಶಿಕ್ಷಣವು 
ಮಾತೃಭಾಷೆಯಲ್ಲಿ ನೀಡಬೇಕು. ವಿಶ್ವವಿದ್ಯಾನಿಲಯಗಳ ಸುಲಲಿತ ಕಾರ್ಯ ನಿರ್ವ 
ಹಣೆಗಾಗಿ ವಿಶೇಷ ಆರ್ಥಿಕ ನೆರನನ್ನು ಕೇಂದ್ರ ಸರಕಾರ ತೆಗದಿರಿಸಬೇಕು. ಇದಕ್ಕೆ 
ಸಂಬಂಧಿಸಿದ ಕಾರ್ಯ ನಿರ್ವಾಹಕರುಗಳನ್ನು ನೇಮಿಸಬೇಕು. ವಿಶ್ವವಿದ್ಯಾನಿಲಯಗಳ 
ಮೇಲಿನ ಸರಕಾರದ ಹಿಡಿತ ಸಡಿಲವಾಗಿರಬೇಕು. ಅಧ್ಯಾಸಕರುಗಳಿಗೂ ಅವರ ಕಾರ್ಯದ 

ಬಗ್ಗೆ ತರಬೇತಿ ನೀಡುವ ಸೌಲಭ್ಯವನ್ನು ಕಲ್ಪಿಸಬೇಕು. ಮುಖ್ಯ ಕೇಂದ್ರಗಳಲ್ಲಿ ಶಿಕ್ಷಣ 
ನಿರ್ದೇಶೆನಾಲಯಗಳನ್ನು ಸ್ಥಾಪಿಸಬೇಕು. ಸ್ತ್ರೀಯರಿಗೂ ಶಿಕ್ಷಣ ಪೂರ್ಫೆ ಯಿಸಬೇಕು. 


pf 21 
೨೮ ಬ 


೬೪ ನಾರಾನಪಿಕೆ ಕರ್ಣಾಟಕ 


ಎಲ್ಲಾ ಮಟ್ಟದಲ್ಲಿ ಸ್ರಿ ಶಿಕ್ಷಣ ಲಭ್ಯವಾಗಿರಬೇಕು. ತಾಂತ್ರಿಕ, ಔದ್ಯೋಗಿಕ ಹಾಗೂ 
ವ್ಯಾವಹಾರಿಕ ಶಿಕ್ಷಣಗಳು ಪ್ರಾಮುಖ್ಯವಾಗಿರುವ್ರೆದರಿಂದ ಅವುಗಳನ್ನು ಪೂಕ್ಸಿಸ 
ಬೇಕು.*ಎಂಬ ಸೆಡ್ಗೆರ್‌ ಆಯೋಗದ ಈ ವರದಿ, ಆಗಿನ ಕಾಲದ ಹಲನ್ರೆ ತಜ್ಞರು 
ಗಳಿಂದ ವಿಮರ್ಶಿಸಲ್ಪಟ್ಟಿತು. ಆದರೆ ಸರಕಾರ ಆ ಮನವಿಯನ್ನು ಅಂಗೀಕರಿಸಿ 
ನಮೂದಿಸಿದ ಬದಲಾವಣೆಗಳನ್ನು ತತ್‌ಕ್ಷಣ ಮಾಡಿತು. ಈ ದೃಸ್ಟ್ರೀಯಿಂದ ಸೆಡ್ಲರ್‌ . 
ಆಯೋಗ ಭಾರತೀಯ ಶಿಕ್ಷಣದ ಔನ್ನತ್ಯಕ್ಕೆ ಬಹಳಷ್ಟು ಸಹಕೆರಿಸಿತು ಎಂದರೆ 


ಸು ಳ್ಳಾ ಗದು. 


೭. ಹಾರ್ಟಿಜ್‌ ಸಮಿತಿ 


ದ್ವಿತೀಯೆ ಮಹಾಯದ್ದದ ಸಂದರ್ಭದಲ್ಲಿ ಭಾರತೀಯರು ಸಹಕರಿಸಿದರೆ, ಮುಂದೆ 
ಸ್ವಾತಂತ್ರ್ಯವನ್ನು ನೀಡುವುದಾಗಿ ಬ್ರಿಟಿಷರು ಭರವಸೆಯನ್ರಿ ತ್ತಿದ್ದರು. ಆದರೆ ಇವೆಲ್ಲಾ 
ಬರೇ ಸುಳ್ಳಿನ ಕಂತೆಯಾಯಿತು. ವಿಶ್ವ ಸಮರ ಮುಗಿದ ಕಾಲದಲ್ಲಿ ಪ್ರಚಲಿತವಾಗಿದ್ದ 
ರಾಜಕೀಯ ನಿರ್ಬಂಧಗಳು ನಿದ್ಯಾರಂಗವನ್ನು ಬಹಳಷ್ಟು ಬಾಧಿಸಿದವು. ಕೇಂದ್ರ ಸರ 
ಕಾರವು ವಿದ್ಯಾಭ್ಯಾಸದ ಹೂಣೆಯನ್ನು ಸಂಪೂರ್ಣವಾಗಿ ಪ್ರಾಂತೆ ಸರಕಾರದ' ಮೇಲೆ 
ಹೇರಿತು. ಆದರೆ ಪ್ರಾಂತೀಯ ಸರಕಾರಗಳು ತಮ್ಮ ಲ್ಲಿರುವ ಮಿತವಾದ ಸೌಲಭ್ಯ 
ಮತ್ತು ಸಂಪತ್ತುಗಳಿಂದ ಉಚ್ಚ ಮಟ್ಟಿ ದ ಶಿಕ್ಷಣ ನೀಡುವುದು ಕಷ್ಟ ಸಾಧ್ಯವಾಗಿತ್ತು. 
ಸರಕಾರದ ಈ ಬಳಸು ಕ್ರಮಕ್ಕೆ ಭುಗಿಲೆದ್ದ ಜನತೆ ಸುಯೋಗ್ಯ ಶಿಕ್ಷಣ ಕ್ರಮವನ್ನು 
ಜಾರಿಗೆ ತರಬೇಕೆಂದು ಸರಕಾರನನ್ನು ಒತ್ತಾಯಿಸಿತು. ಇದಕ್ಕೆ ಅಖಿಲ ಭಾರತೀಯೆ 
ಕಾಂಗ್ರೆಸ್‌ ಪಕ್ಷ ಬೆಂಬಲ ನೀಡಿದಾಗ ಸರಕಾರ ಕ್ಲಿಪ್ರ ಕ್ರಮ ಕೈಗೊಳ್ಳ ಲೇಬೇಕಾಯಿತು. 
ಆಂತೆಯೇ ಶಿಕ್ಷಣದ ಸಮಸ್ಯೆಗಳನ್ನು ಚರ್ಚಿಸಲು ಸೆಮನ್‌ ಕಮಿಶನ್‌ಗೆ ಸಹಾಯಕನಾಗಿ 
ಹಾರ್ಟಿಜ್‌ ಆಯೋಗದ ನೇಮಕವಾಯಿತು. ಢಾಕ್ಟಾ ವಿಶ್ವವಿದ್ಯಾನಿಲಯದ ಉಪಕುಲ ' 
ಪತಿಯಾಗಿದ್ದ ಹಾರ್ಟಿಜ್‌ರ ಅನುಭವಿ ಅಧ್ಯಕ್ಷತೆಯಲ್ಲಿ ಈ ಆಯೋಗ ತನ್ನ ಕಾರ್ಯದಲ್ಲಿ 
ಸಾಫಲ್ಯಗಳಿಸಬಹುದೆಂದು ನಂಬಲಾಗಿತು. 1929 ರ ಸೆಪ್ಟೆಂಬರನಲ್ಲಿ ಅಸ್ತಿತ್ವ ಕ್ಸೆ 
ಬಂದ ಈ ಆಯೋಗ ಕ್ಷೀಣಿಸುತ್ತಿರುವ ಶಿಕ್ಷಣ ಪದ್ಧತಿಗೆ ಪ್ರಾಣವಾಯುವನ್ನು ನೀಡಿತು. : 

ಪ್ರಾಥಮಿಕ ಶಿಕ್ಷಣ ಮಟ್ಟದಲ್ಲಾ ಗುವ ದುರುಪಯೋಗ್ಯ ದುರ್ವ್ಯಯಗಳನ್ನು 
ಮನಗಂಡ ಆಯೋಗ ಈ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಬಯಸಿತು. ಭಾರತದ ಬಹುತೇಕ 
ಜನತೆ ಹಳ್ಳಿಗಳಲ್ಲಿ ನೆಶೆಯಾಗಿರುವುದರಿಂದ ಶಿಕ್ಷಣವು ನಗರಗಳಿಗಿಂತಲೂ ಹೆಚ್ಚಾಗಿ ಹಳಿ ಕೆ 
ಗಳಲ್ಲಿ “ಕೊರತೆ? ಎಂದು ತಿಳಿದು ಬಂದಿತು. ಕುಲ ಕಸುಬನ್ನು ಬಿಟ್ಟು ಶಿಕ್ಷಣದತ್ತ ಒಲವೆ 
ತೋರಿಸದಂತೆ ಅಶಿಕ್ಷಿತರ ದಿಗ್ಭಂಧನವಿತ್ತು. ಮಾತ್ರವಲ್ಲ, ಉದ್ಯೋಗದಿಂದ ತೆರವು ಮಾಡಿ 
ಶಾಲೆಗೆ ಕಳಿಸಿದಲ್ಲಿ ಆಗುವ ಅರ್ಥಿಕ ನಷ್ಟವನ್ನು ಭರಿಸುವುದು ಈ ರಕ್ಷಕರುಗಳಿಗೆ ಅಹಿತಕರ 
ವೆನಿಸುತ್ತಿತ್ತು. ಸಂಚಾರ ಹಾಗೂ ಸಂಪರ್ಕ ಸಾಧನಗಳ ಅಸೌಕರ್ಯದಿಂದಾಗಿ ಮಳೆಗಾಲ 
ದಲ್ಲಿ ಶಾಲೆಗಳನ್ನು ನಡೆಸಲು ಸುರಕ್ಷಿತ ವ್ಯವಸ್ಥೆ ಇಲ್ಲವಾಗಿತ್ತು. ಹಳ್ಳಿಗರ ನೈರ್ಮಲ್ಯ 


ಬ್ರಿಟಿಷರ ಅಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ ೬೫ 


ಹಾಗೂ ಅರೋಗ್ಯದತ್ತ ಕ್ಸುಲ್ಲಕ ದೃಷ್ಟಿ ಬೀರುತ್ತಿದ್ದುದರಿಂದ ಏಕಪ್ರಕಾರವಾಗಿ ಎಡೆ 
ಬಿಡದೆ ಶಾಲೆಗೆ ಹಾಜರಾಗುತ್ತಿರಲಿಲ್ಲ. ಆದರೂ ಈ ಹಳ್ಳಿಗಳಲ್ಲಿ ಕೆಲವ್ರ ಶಾಲೆಗಳು 
ಡೆಯುತ್ತಿದ್ದನು. ಅವುಗಳಲ್ಲಿ ಶೇಕಡಾ ಅರುವತ್ತಕ್ಕಿಂತ ಹೆಚ್ಚಿನ ಶಾಲೆಗಳು ಏಕೋ 
ಇಧ್ಯಾಯ ಶಾಲೆಗಳಾಗಿದ್ದವ್ರೆ ಮಾತ್ರವಲ್ಲ, ಥಿರೀಕ್ಷಿತ ತರಬೇತಿಯನ್ನು ಹೊಂದಿರಡ 
ಧ್ಯಾಪಕರುಗಳಿಂದ ಶಾಲೆಗಳು ನಡೆಸಲ್ಪಡುತ್ತಿದ್ದುವು... ಹಾಗಾಗಿ ಶಿಕ್ಷಣದ ವ್ಯವಸ್ಥೆ 
ಷ್ಟು ಉತ್ಸಮವಾಗಿರಲಿಲ್ಲ. ಕಡ್ಡಾಯ ಹಾಜರಾತಿ ಬಳಕೆಯಲ್ಲಿರಲಿಲ್ಲ. ಬಡತನವು 
ಶಿಕ್ರಣಮಟ್ಟದ ಕುಸಿತಕ್ಕೆ ಕಾರಣವಾಗಿತ್ತು. ಇದನ್ನೆಲ್ಲಾ ಪರಿಶೀಲಿಸಿ ವಿಮರ್ಶಿಸಿದ 
ಹಾರ್ಟಿಜ್‌ ಆಯೋಗ ಸರಕಾರಕ್ಕೆ ಯೋಗ್ಯ ಸಲಹೆಯನ್ನು ನೀಡಿತು. ಶಿಕ್ಷಣವು 
ಕಡ್ಡಾಯವಾಗಿದ್ದರೂ.. ಅವಸರದ ಒತ್ತಡೆ ಹೇರಬಾರದು. ಕೇಂದ್ರ ಸರಕಾರವೇ 
ಶಿಕ್ಷಣದ ಹೊಣೆಯನ್ನು ಹೊರಬೇಕು. ಪ್ರಾಥಮಿಕ ಶಿಕ್ಷಣಗಳ ಸಂಖ್ಯೆಯನ್ನು ಹೆಚ್ಚಿಸುವ 
ಬಗ್ಗೆ ಗಮನ `ಹರಿಸುವುದಕ್ಕಿಂತ ಹೆಚ್ಚು. ಶಿಕ್ಷಣ ಕ್ರಮದ ಮಟ್ಟವನ್ನು ಊರ್ಜಿತ 
| ಗೊಳಿಸುವಲ್ಲಿ ಯತ್ನಿಸಿ ಯಶಸ್ವಿಯಾಗಬೇಕು. ಕನಿಷ್ಕ ಪಕ್ಷ ನಾಲ್ಕು ವರ್ಷಗಳಷ್ಟಾ 

ದರೂ, ಪ್ರಾಥಮಿಕ ಶಿಕ್ಷಣವನ್ನು ವಿದ್ಯಾರ್ಥಿ ಸಡೆಯಬೇಕು: ಉಪಾಧ್ಯಾಯ ಹಾಗೂ 
ವಿದ್ಯಾಲಯಗಳ ಪರಿಸ್ಥಿತಿಯ ಪ್ರಗತಿ ಅತ್ಯಗತ್ಯ ಎಂದು ಹಾರ್ಟಿಜ್‌ಆಯೋಗ ಶಿಫಾರಸು 
ಮಾಡಿತು. 


£ ₹೫ ಇಟ 


(ನ 


೮. ಹಾರ್ಟೆಜ್‌ ಸಮಿತಿಯ ಅನುಮೋದನೆ 

ಮಾಧ್ಯಮಿಕ ಶಿಕ್ಷಣವು ಕೇವಲ ಮೆಟ್ರಕ್‌ ಪರೀಕ್ಷೆಯನ್ನು ಪಾಸು ಮಾಡ 
ಬೇಕೆನ್ನುವ ಏಕ್ಸೆಕ ಉಸ್ನೇಶದಿಂದ ಕಲಿಸಲ್ಪಡುತ್ತಿತ್ತು. ಮಾತ್ರವಲ್ಲ"ಮೆಟ್ರಕ್‌'ಎಂಬುದು 
ಶಿಕ್ಷಣದ ಒಂದು ಪ್ರಮುಖ ಮೆಟ್ಟಿಲು ಎಂಬ ದೃಷ್ಟಿಯಿಂದ ಮೆಟ್ರಕ ಪರೀಕ್ಷೆಗೆ ಹೆಚ್ಚಿನ 
ಪ್ರಾಶಸ್ತ್ಯ ವನ್ಸ್ಟೀಯುತ್ತಿದುದರಿಂದ ತೇರ್ಗಡೆಯಾಗಲು ಬಹಳಷ್ಟು ಕಷ್ಟನಡಬೇಕಾಗು 
ಗುತ್ತಿತ್ತು. ತತ್ಪರಿಣಾಷುವಾಗಿ, ಸಮಿತಿಯು ತನ್ನ ಶಿಫಾರಸಿನಲ್ಲಿ ಕೇವಲ ಶಿಕ್ಷಣ ಒಂದೇ 
ವಿದ್ಯಾರ್ಥಿಗೆ ಸಹಕರಿಸದು, ಆದುದರಿಂದ ವಿದ್ಯಾರ್ಥಿಯ ಭಾನೀ ಜೀವನಕ್ಕೆ ಸಹಕರಿ 
ಸುವ ಟಿದ್ಯೋಗಿಕೆ ಮಾರ್ಗದರ್ಶನವನ್ನು ನೀಡುವಲ್ಲಿ ಮಾಧ್ಯಮಿಕ ಶಿಕ್ಷಣವು ನೆರ 
ವಾಗಬೇಕೆಂದು ಘೋಷಿಸಿತು. ಪ್ರೌಢ ಶಿಕ್ಷಣವ್ರೆ ಕೊರತೆಗಳಿಂದ ಹೊರತಾಗಿರಲಿಲ್ಲ. 
ದುರ್ವ್ಯಯೈ ದುರಾಡಳಿತ ಹಾಗೂ ಅನಾನ್ಯಕವಾದ ಪೈಪೋಟಗಳಿಂದ ಶಿಕ್ಷಣದ 
ಮಟ್ಟವು ಕುಸಿಯುತ್ತಿದ್ದು ದನ್ನು ಕಂಡು ಹಲವು ಮಾರ್ಪಾಟುಗಳನ್ನು ಮಾಡಲ್ಪಟ್ಟಿತು. 
ಮುಖ್ಯವಾಗಿ ಶಿಕ್ಷಣ ಮಾಧ್ಯಮವಾಗಿದ್ದ ಇಂಗ್ಲೀಷ್‌ ಭಾಷೆಯು ತೀರ ಕೆಳಮಟ್ಟ 
ದಲ್ಡಿತು.. ಮಂಜೂರಾದ ಹಣದ ದುರುಸಯೋಗನ್ಪು ನಡೆಯುತ್ತಿ ದುದರಿಂದ ಫಲಿತಾಂಶ 
ಸಾಧಾರಣವಾಗಿತ್ತು . ಶಿಕ್ಷಣದ ಮಟ್ಟಿ ವನ್ನು ಕ್ಷೀಣಿಸಿ ತನ್ಮೂಲಕ ವಿದ್ಯಾರ್ಥಿಗಳನ್ನು 
ಆಕರ್ಷಿಸಿ. ಹಣ ಸುಲಿಯುವ ಕರಾಳ ಕೃತ್ಯಗಳು ನಡೆಯುತ್ತಿದ್ದವು. ವಿಶ್ವವಿದ್ಯಾನಿಲಯ 
ಗಳ ಸಂಖ್ಯೆ ಕಡಿಮೆಯಾಗಿದ್ದುದರಿಂದ ವಿದ್ಯಾರ್ಥಿಗಳು ತುಂಬಿ ತುಳುಕುತ್ತಿ ದ್ದರು 


೬೬ | ಮಾನಪಿಕ ಕರ್ಣಾಟಕ 


ವಿದ್ಯಾರ್ಥಿಗಳ ಸಂಖ್ಯೆಗೆ ಸಾಕಾಗುವಷ್ಟು ಸುಸಜ್ಜಿತವಾದ ಗ್ರಂಥಾಲಯಗಳಾಗಲಿ, 
ಆಟದ. ಬಯೆಲಾಗಲಿ ಅಕ್ಲಿರುತ್ತಿರಲಿಲ್ಲ. 
ಪೌ ಥೆ ಶಿಕ್ಷಣದ ಮಟ್ಟವು ಊರ್ಜಿತವಾಗಬೇಕಾದರೆ, ಪ್ರಾಥಮಿಕ ಮಟ್ಟದ 
ಪ್ರಗತಿ ಅನಿವಾರ್ಯನೆನಿಸಿತು. ಆದರೆ ಪ್ರೌಢ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸು 
ನ್ರಜೊಂದೇ ಧ್ಯೇಯವಾದಲ್ಲಿ ಅರ್ಹ ನಿದ್ಯಾರ್ಥಿಗೆ "ಉದ್ಯೋಗ ನೀಡಿಕೆಯೂ ಒಂದು 
ಸಮಸ್ಯೆಯಾಗಿತ್ತು. ಅದಕ್ಟೋಸ್ಕರ ಕಾಲೇಜುಗಳಲ್ಲಿ ತಾಂತ್ರಿಕ ಜ್ಞಾ. ನವನ್ನು ಹಾಗೂ 
ಔನ್ಯೋಗಿಕೆ ತರಬೇತಿಯನ್ನು ನೀಡಲು ಆದೇಶಿಸಿತು. ಮಾತ್ರವಲ್ಲ ಉದ್ಯೋಗ 
ಕೇಂದ್ರವೊಂದನ್ನು ಕಾಲೇಜುಗಳಲ್ಲಿ ತೆರೆಯಲು ನಿರ್ಧೆರಿಸಲಾಯಿತು. ಶ್ಸೆ ಕ್ಷಣಿಕ 
ನಿಹಾರಗಳು ಬಳಕೆಯಲ್ಲಿ ಬಂದವ, ಅಗ ವಾಡಿಕೆಯೆಲ್ಲಿದ್ದ ಅಸ್ಪ ಸ್ಪಶ್ಯತೆಯನ್ನು ಶಿಕ್ಷಣ 
ರಂಗದಲ್ಲಿ ನಿರ್ಬಂಧಿಸಲು ಹಾರ್ಟಿಜ್‌ ಆಯೋಗ ಬಯಸಿತು. ಹೆರಿಜನರು, ಗಿರಿಜನರು 
ಸಾರ್ವಜನಿಕರೊಡನೆ ಬೆರೆತು ಶಿಕ್ಷಣವನ್ನು ಸಡೆಯಲು ಅವಕಾಶವನ್ನು ನೀಡಿತು. ಸ್ತ್ರೀ 
ಶಿಕ್ಷಣವು ಬಳಕೆಯಲ್ಲಿದ್ದು ಉದ್ಯೋಗ  ವರ್ತುಲಗಳಲ್ಲಿ, ತರಬೇತಿ ನೀಡಿಕೆಯೆಲ್ಲೂ 

ಸ್ತ್ರೀಯರಿಗೆ ಆದ ತೆಯನ್ಸೀಮುತ್ತಿತ ತ್ತು, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿರ್ಲಕ್ಷಿಸಲ್ಪಟ್ಟಿದ್ದ 
ಮುಹನ್ನು ದೀಯರನ್ನು ಅಯೋಗ ಗುರುತಿಸಿ ಸಮಾನ ಆದ್ಯತೆ ನೀಡಿತ್ತು. 

ಈಸ ಕ್ರಕಾರ ಆಗಿನ ಸರಿಸಿ ತಿಯ ಹಲವಾರು ಸಮಸ್ಯೆಗಳತ್ತ ಕ್ಲ-*ರಣ ಬೀರಿ ಅವ್ರು 


ಗಳಿಗೆ ಯೋಗ್ಯ ಉತ್ತರವನ್ನು ದೊರಕಿಸುವಲ್ಲಿ ಯ ಯಾದ ಹಾರ್ಟೆಜ್‌ ಆಯೋಗ 
ಭಾರತೀಯ ; ಶಿಕ್ಷಣದ ಇತಿಹಾಸದಲ್ಲಿ ಚಿರಸ್ಮ "ಕಣೇಯ ಅಧ್ಯಾಯವನ್ನು ನಿರ್ಮಿಸಿತು. 


೯. ದ್ವಿಪುಭುತ್ಮದಲ್ಲಿ ನಿದ್ಯಾಭ್ಯಾಸ 


ದ್ವಿತೀಯೆ ವಿಶ್ವ ಸಮರದ ನಂತರ —“ಬ್ರಿಔಷರಿಗೆ ಭಾರತಕ್ಕೆ ಸ್ವಾತಂತ್ರ್ಯ . ನೀಡ 
ಬೇಕೆನ್ನುವ ಬಯಕೆ ಇದೆ” ಎಂದು ತೋರಿಸುವುದಕ್ಕಾಗಿ ನಡೆಸಿದ ನಾಟಕೀಯ 
ವಿದ್ಯಾಮಾನಗಳಲ್ಲಿ ಮಾಂಟೆಗೋ ನ್‌ ಫರ್ಡ್‌ ಸಮಿತಿಯ ನೇಮಕ ಮುಖ್ಯ 
ವಾದುದು. ಅಂತೆಯೇ ಆ ಸಮಿತಿ ನಿರ್ದರಿಸಿದೆ ಕಾನೂನೊಂದನ್ನು 1921ರಲ್ಲಿ ` 
ಜಾರಿಗೆ ತಂದ ಬ್ರಿಟಿಷ್‌ ಸರಕಾರ ಭಾರತದಲ್ಲಿ "ದ್ವಿಪ್ರಭುತ್ವ'ಕ ಕೈ (Diarchy) 
ಇಂದಿಯನ್ನು ಹಾಡಿತು. ತತ್ಪರಿಣಾ ಣಾಮವಾಗಿ. ಅಡಳಿತದ ಅಂಗಗಳು ಎರಡಾಗಿ 
ವಿಭಾಗಿಸಲ್ಬಟ್ಟವೆ. ಒಂದು ಭಾಗ ಕೇವಲ ರಾಜ್ಯಪಾಲ ಹಾಗೂ ಅನರ ಸಲಹಾ 
ಸಮಿತಿಯ ಆಡಳಿತಕ್ಕೊಳಪಟ್ಟಿದ್ದರ್ಕೆ ಇನ್ನೊಂದು ವಿಭಾಗವು ಮಂತ್ರಿಗಳ ಕೈಯಲ್ಲಿರು 
ತ್ತಿತ್ತು. ಈ ಮಂತ್ರಿಗಳು ಜನತಾ ಪ್ರತಿನಿಧಿಗಳಾದುದರಿಂದ ಅದು ಸಾರ್ವಜನಿಕರ 
ಆಡಳಿತಕ್ಕೊಳೆಪಟ್ಟಿಂತಿತ್ತು. 
ಶಿಕ್ಷಣವು ಜಾ ಪ್ರತಿನಿಧಿಗಳ ಹೆಸ್ತವನ್ನು ಅಲಂಕರಿಸಿತ್ತಾ ದರೂ, ಅದಕ್ಕೆ 
ಪನಿ pS ಖಾತೆಯು ರಾಜ ಪಾಲರ ಸೈತ ೦ಧಕ್ತೆ ಒಳಪಟ್ಟ ತ್ತು. li 


KN 


ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ ೬೭ 


ಆಡೆತಡೆಗಳಿಂದಾಗಿ ಶಿಕ್ಷಣನ್ರೆ ಕುಂಠಿತವಾಗುತ್ತಿತ್ತು. ಯೋಗ್ಯ ನೆರವುಗಳು ಅಲಭ್ಯ 
ವಾದುದರಿಂದ ಖಾಸಗಿ ವಿದ್ಯಾಸಂಸ್ಥೆ ಗಳು ತಮ್ಮ ಸೇವೆಯಲ್ಲಿ ಹಿಂಜರಿಯುವಂತಾಯಿತು. 
ನಿದ್ಯಾ ಸಲಹಾ ಸಮಿತಿಗಳು ಕೂಡ ಗರಗ ಕಾರ್ಯ ವೆಸಗುತ್ತಿರಲಿಲ್ಲ. ಐ.ಸಿ. 
ಎಸ್‌. ನಂತಹ ಉನ್ನತ ಪದವೀಧರರು ಸಲಹಾ ಸಮಿತಿಯಲ್ಲಿನ್ದರೊ ಪ್ರಾಥಮಿಕ ಶಿಕ್ಷಣದ 
ವಿಮರ್ಶೆಯಲ್ಲಿ Sh ah ಅವರು ವ್ಯವಹರಿಸುತ್ತಿರಲಿಲ್ಲ. ಮಾತ್ರವಲ್ಲ ಪರಿಸ್ಥಿತಿಯ 
ನ್ಯೂನತೆಗಳು. ಅವರಿಗೆ ತಿಳಿಯುತ್ತಿರಲಿಲ್ಲ. ಅದನ್ನು ಜನತೆ ತೀವ್ರವಾಗಿ ಪ್ರತಿಭಟಿಸಲ- 
ನಿರ್ಧರಿಸಿತು. ಅತ್ಯಂತ ಹೆಚ್ಚಿನ ಸಂಘಟನಾಶಕ್ತಿ ಹಾಗೂ ಅಭಿವ್ಯಕ್ತಿಯ ತಂತ್ರವನ್ನು 
ಹೊಂದಿದ್ದ ಕಾಂಗ್ರೆಸ್‌ ಪಕ್ಷದ ನೇತಾರತ್ತದಲ್ಲಿ ಜನತೆಯ ಪ ಘಟ ತೀವ್ರವಾದಾಗ 
ಸರಕಾರನೆ ಬಲವಂತವಾಗಿ ಕಣ್ಣು ತೆರೆಯ ಬೇಕಾಯಿತು. ತತ್ಪರಿಣಾಮವಾಗಿ ನಡೆದ 
ಬದಲಾವಣೆಗಳು ಜನರ ಬೇಡಿಕೆಗಳನ್ನು ಸಂಪೂರ್ಣವಾಗಿ elon ts ಅವರಲ್ಲಿ 
ಕನಿಷ್ಠ ತೃಪ್ತಿಯನ್ನು ಹುಟ್ಟಿ ಸುವಲ್ಲಿ ಯೆಶಸ್ವಿಯಾಯಿತು ಎನ್ನಬಹುದು. 
೧೦. ಕಡ್ಡಾಯ ಶಿಕ್ಷಣ ಖಾಯಿದೆ 


a 

ದ್ವಿಪ್ರಭುತ್ವದ ಅವಧಿಯಲ್ಲಿ ಕಡ್ಡಾಯ ಶಿಕ್ಷಣ ಕಾಯಿಡೆಯೊಂದು ಜಾರಿಗೆ 
ಬಂದಿತು. ಬೊಂಬಾಯಿಯಲ್ಲಿ "ಇದು 1923ರಲ್ಲೂ, ಅಸ್ಟಾಮ್‌' ಹಾಗೂ ಉತ್ತರ 
ಪ್ರದೇಶಗಳಲ್ಲಿ 1930ರಲ್ಲೂ ಅನುಷ್ಠಾನಕ್ಕೆ ಬಂದಿತು. ಈ ಕಾನೂನಿನ ಪ್ರಕಾರ ಶಿಕ್ಷಣ 
ನೀಡುವ ಹೊಣೆ ಹಾಗೂ ಅಧಿಕಾರವನ್ನು ಸ್ಥಳೀಯ ಸಂಸ್ಥೆಗಳಿಗೆ ನೀಡಲಾಯಿತು. ಇದಕ್ಕು 
ತಗಲುವ ವೆಚ್ಚದ ನಿರ್ವಹಣೆಗಾಗಿ " ತೆಂಗೆ ? ವಿಧಿಸುವುದಕ್ಕೆ ಅನುಮತಿ ನೀಡಲಾಯಿತು. 
ನಿದ್ಯಾಕಾರ್ಯಗಳ ವಿತರಣೆ ಹಾಗೂ ಪ್ರಗತಿಗಾಗಿ ಬೇಕಾಗುವ ಆರ್ಥಿಕ ಸಾಲವನ್ನು 
: ಸರ್ಕಾರಿ ಅಂಗಗಳು ನೀಡುತ್ತಿದ್ದವು. 6ರಿಂದ 10 ವರ್ಷಗಳ ನಡುವಿನ ಅವಧಿಯಲ್ಲಿ 
ಶಿಕ್ಷಣ ಕೇಂದ್ರಗಳಿಗೆ ಮಕ್ಕ ಳನ್ನು ಕಳುಹಿಸ ಸದಿದ್ದ ಲಿ ಹೆತ್ತ ವರಿಗೆ ಕೂಡ ದಂಡ ನಿಧಿಸಬಹು 
ದಾಗಿತ್ತು. 

ಈ ತರಹದ ಒತ್ತಾಯದಿಂದ" ಶಿಕ್ಷಣದ ನ ಪ್ರಗತಿ ಸ್ವಲ್ಪಮಟ್ಟಿಗೆ ಸಾಧ್ಯವಾಯಿತು. 
1937ರ ಸುಮಾರಿಗೆ ಒಟ್ಟು 4001 ಸ್ಥಳಗಳಲ್ಲಿ ಶಿಕ್ಷಣ ಸದ, ಗಳು ಕಾರ್ಯವೆಸಗು 
ತ್ರಿದ್ದವು. ಖಾಸಗೀ ಶಿಕ್ಷಣ ಶಾಲೆಗಳು ಪುನಶ್ಚೇತನಗೊಂಡವು. 1921ರಲ್ಲಿ ಇದ್ದ 
7530 ಶಿಕ್ಷಣ ಕೇಂದ್ರಗಳು 1937ರಲ್ಲಿ 13056ಕ್ಕೇರಿತು. 1929ರಲ್ಲಿ 66,258 
ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣವನ್ನು ಪಡೆದಿದ್ದರು. 1937ರಲ್ಲಿ ಈ ಸಂಖ್ಯೆ 
1:26:228ನ್ನು ತಲುಪಿತು. ಆಗ ಸುಮಾರು || ವೈದ್ಯಕೀಯ ಗಳೂ 
14 ಕಾನೂನು ಕಾಲೇಜುಗಳೂ 6 ತಾಂತ್ರಿಕ ಶಿಕ್ಷಣಾಲಯಗಳೂ 14 ಶಾಲೆಗಳೂ 
537 ಮ ತರಬೇತಿ ಕೇಂದ್ರಗಳೂ, $ ವಾಣಿಜ್ಯ ಕಾಲೇಜುಗಳೂ - ಅಸ್ತಿತ್ವ 
ದಲ್ಲಿದ್ದವು. ಸ್ರೀ ಶಿಕ್ಷಣಕ್ರೆ ನಿಶೇಷ ಪ್ರೋತ್ಸಾಹ ನೀಡಲಾಗುತ್ತಿತ್ತು. ಹೈನುಗಾರಿಕೆ, 

ದೈಹಿಕ ಕ್ಷಣ, ; ವ್ಯವಸಾಯ, ವೈದ್ಯಕೀಯ, ಕಾನೂನ ಸೈನಿಕ ತರಬೆತಿ, ತಾಂತ್ರಿಕ 


೬೮ ಮಾನವಿಕ ಕರ್ಣಾಟಕೆ 


ಹಾಗೂ ಚಿತ್ಯೋಗಿಕ ತರಬೇತಿಗಳು. ನಿಶೇಷ ಪ್ರಾಶಸ್ತ್ಯ ಗಳಿಸಿದುವೆ. 
ಹೀಗೆ 1937ರ ಸುಮಾರಿಗೆ ದ್ವಿಪ್ರಭುತ್ವ ಅಡಳಿತದ ನಡುವೆ ಶಿಕ್ಷಣನ ನಿರೀಕ್ಷಿತ 
ಮಟ್ಟಿ ವೇರದಿದ್ದರೂ, ಪ್ರಗತಿಯ ಒಂದು ಮೆಟ್ಟಿ ಲನ್ನಾದರೂ ಏರಿತು ಎಂಬುದು ಖಂಡಿತ. 


೧೧. ಎಚೋಟ್‌ - ವುಡ್‌ ಪರಿಶ್ರಮ : 
ಕೇಂದ್ರ ಶಿಕ್ಷಣ ಸಲಹಾ ಮಂಡೆಳಿಯೆ) 1921ರಲ್ಲಿ ರಚಿಸಲ್ಪಟ್ಟದ್ದೆ ರೂ, ಅರ್ಥಿಕ 
ಮುಗ್ಗ ಟ್ವಿನಿಂದ್ಯ ಅದು ಕಾರ್ಯವೆಸಗುತ್ತಿರಲಿಲ್ಲ. ಆದರೆ ಹಾರ್ಟೆಜ" ಸಮಿತಿಯ 
ಸಲಹೆಯಂತೆ ಅದನ್ನು ಪುನರ್ಜಾಗೃತಿಗೊಳಿಸಲಾಯಿತು. ದೇಶದ ವಿನಿಧೆ ಪ್ರಾಂತಗಳ 
ನಿದ್ಭಾ ಪ್ರತಿನಿಧಿಗಳು ಸೇರಿದ ಪ್ರಥಮ ಸಭೆಯಲ್ಲಿ - ಶಿಕ್ಷಣ ಕ್ರಮದ ಪ್ರಗತಿಗೆ ಸರಕಾರವು 
ಗಣನೀಯವಾಗಿ ಶ್ರಮಿಸಬೇಕೆಂದು ನಿರ್ಧರಿಸಿತು. ಕೇವಲ ಶೈಿ ಕಣೀಕ ತರಬೇತಿಯು. 
ಸಾಕಾಗುವುದಿಲ್ಲ ; ಬದಲಾಗಿ ಅದರೊಗನೆ ಮುಂದಿನ ಜೀವನಕ್ಕೆ ಸಹಕರಿಸುವ ಟಔಮ್ಯೋ 
ಗಿಕ ಶಿಕ್ಷಣವನ್ನು ನೀಡುವೆದು ಅಗತ್ಯ ಎಂದು ಮತ್ತೊಮ್ಮೆ ಜ್ಞಾಸಿಸಿತು. ಭಾರತದ 
ಪ್ರಚಲಿತ ಕ್ರಮ ಹಾಗೂ ಅಪೇಕ್ಷಿತ ಸುಧಾರಣೆಗಳ ಬಗ್ಗೆ ಸನೂಕ್ಷೆ ನಡೆಸುವುದಕ್ಕಾಗಿ 
ಇಂಗ್ಲೆಂಡಿನ ಶ್ರೇಷ್ಠ ಶಿಕ್ಷಣ ತಜ್ಞರಾದ ಶ್ರೀ ಎಬ್ಲೋಟ್‌ ಹಾಗೂ ಶ್ರೀ ಎಸ್‌.ಎಚ್‌: 
ನ್ರಡ್‌ರನ್ನು ಆಮಂತಿ)ಸಲಾಯಿತು. 1931ರಿಂದ ಶಿಕ್ಷಣಕ್ಷೇತ್ರದಲ್ಲಿ ಆರ್ಥಿಕ 
ಮುಗ್ಗಟ್ಟಿನ ಕೊಳಜೆ ಶೇಖರವಾಗುತ್ತಿ ತ್ತು. ತತ್ಪರಿಣಾಮವಾಗಿ ನಿರುದ್ಯೋಗ 
` ಜನಿಸಿತು. ಪದವೀಧರರಿಗೆ ಸಮರ್ಪಕವಾದ ಉದ್ಯೋಗ ದೊರಕದೆ ಸುಮ್ಮನ್ನಿರುತ್ತಿದ್ದರು. 
ಈ ನಿರುದ್ಯೋಗಕ್ಕೊಂದು ರಾಮಬಾಣ ಒದಗಿಸಲು, ಶಿಕ್ಷಣ ಕ್ರಮದಲ್ಲಿ ನಿರ್ವಹಣಾ 
ವ್ಯವಸ್ಥೆಯನ್ನು ಸಂಘಟಿಸಲು ಸಹಾಯಕವಾಗುವ ಸಲಹೆಯನ್ನು ನೀಡೆಲು ಎಬ್ಬೋಟ್‌.. 
ವ್ರಡ್‌ ನಾಯಕತ್ವದ ಸಲಹಾ ಮಂಡಲಿಯನ್ನು ವಿನಂತಿಸಲಾಯಿತು. ಸಮಯಾಭಾವ 
ದಿಂದ ಕೇವಲ ಪಂಜಾಬ್‌, ಡೆಲ್ಲಿ, ಆಗ್ರ ಕ್ಷೇತ್ರಗಳನ್ನು ಮಾತ್ರ ಸಂದರ್ಶಿಸಿದ ಎಬ್ಬೋಟ್‌' 
ಹಾಗೂ ನ್ಹೆಡ್‌ ತಮ್ಮ ವರದಿಯನ್ನು 1936ರಲ್ಲಿ ಸರಕಾರಕ್ಕೆ ಒಪ್ಪಿಸಿದರು. ಸಾಮಾನ್ಯ 
ಶಿಕ್ಷಣ ಹಾಗೂ ವೃತ್ತಿಸರ ಶಿಕ್ಷಣದ ಬಗ್ಗೆ ಬೇರೆ ಬೇರೆಯಾಗಿ ತಯಾರಿಸಿದ ವರದಿಯಲ್ಲಿ 
ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. 
ಪ್ರಾಥಮಿಕ ಶಿಕ್ಷಣನ್ರೆ ಇಡೀ ಶಿಕ್ಷಣ ವ್ಯವಸ್ಥೆಯ ಮೂಲ ಅಡಿಗಲ್ಲಾಗಿರುವುದ 
ರಿಂದ, ಆ ಅವಧಿಯಲ್ಲಿ ಅರ್ಥಪೂರ್ಣವಾಗಿ, ಸ್ವಾರಸ್ಯಕರವಾಗಿ ನಿದ್ಯಾರ್ಥಿಗಳ ಇಚ್ಛೆಗೆ 
ಅನುಗುಣವಾಗಿ ಹಾಗೂ ವೈಜ್ಞಾ ನಿಕವಾಗಿ ಈ ಶಿಕ್ಷಣ ನೀಡಬೇಕು. ವಿದ್ಯಾರ್ಥಿಯು 
ಮುಂದಿನ ಶಿಕ್ಷಣದ ಬಗ್ಗೆ ಆಶಾವಾದಿಯಾ ಗುವಂತೆ ಸಪ್ರಚೋದಿಸಬೇಕು. ಇದಕ್ಕೆ 
ಉತ್ತಮ ತರಬೇತಿ ಹೊಂದಿದ ಮಹಿಳಾ ಶಿಕ್ಷಕರುಗಳನ್ನು ಗೊತ್ತು ಸಡಿಸಬೇಕು. ನಾಲ್ಬು 
ವರ್ಷಗಳ ಪ್ರಾಥಮಿಕ ಶಿಕ್ಷಣ, ನಾಲ್ಕು ವರ್ಷಗಳ ಮಾಧ್ಯಮಿಕ ಶಿಕ್ಷಣ, ಮೂರು ವರ್ಷ 
ಗಳ ಪ್ರೌಢ ಶಿಕ್ಷಣ ಹಾಗೂ ಮೂರು ವರ್ಷಗಳ ನಿ. ನಿ. ಶಿಕ್ಷಣ (4.4 .3--3) 
ಅವಧಿಯನ್ನು ನಿಗದಿಸಡಿಸಬೇಕು. ಇಂಗ್ಲೀಷ್‌ ಭಾಷೆಯು ಶಿಕ್ಷಣ ಮಾಧ್ಯಮವೆಸಿಸಿ 


ಜ್ರಿಬಿಷರ ಆಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ . ೬೯ 


ಕೊಂಡು ಒತ್ತಡೆ ಹೇರುನ್ರದರೆ ಬದಲು-ಐಚ್ಛೈಕ ಭಾಷೆಯಲ್ಲಿ . ಶಿಕ್ಷಣ ನೀಡುವುದರ 
ಜೊತೆಗೆ ಇಂಗ್ಲೀಷನ್ನು ಒಂದು ಕಡ್ಡಾಯ ವಿಷಯವಾಗಿ ನೀಡಬೇಕು. ತೋಟಗಾರಿಕೆ 
ಶ್ರಮದಾನಗಳಂತೆಹ ವೈ ಹಿಕ ಕ್ರಿಯಾತ್ಮಕ ಚಟುವಟಿಕೆಗಳ ಸೌಲಭ್ಯವನ್ನು ನೀಡ 
ಬೇಕು. ಶಿಕ್ಷಕ ಹಾಗೂ ಶಿಕ ಕ್ಲ ಕಿಯಾಗುನವರು ಅಪೇಕ್ಸಿ ಶ್ರ ತರಬೇತಿಯನ್ನು ಹೊಂದಿದವ 
ಸಿಟ್ಟು. ಶಿಕ್ಷಣದ ಮೇಲ” ಸರಕಾರ ಹೆಚ್ಚಿನ ಹಸ್ಮಕ್ಷೇಪ ನಡೆಸಬೇಕು. ಅಂದರೆ 
ಶಿಕ್ಷಣ ಖಾತೆಯ ಮೂಲಕ, - ಶಿಕ್ಷಣ ನಿರ್ವಹಣಾಧಿಕಾರಿಗಳ ನೇನುಕದೊಡನೆ ಅಧ್ಯಾ 
ನಕ ವಿದ್ಯಾರ್ಥಿಗಳ ಅರ್ಹತೇ ಪರೀಕ್ಷೆ ಗಾಗಿ ಶಿಕ್ಷಣ ಇನ ನ್‌ಸೈಕ್ಟರರುಗಳ ನೇಮಕ - 
ಇನ್ಸೆಗಳಿಂದ ಹೆಚ್ಚಿನ ನ ಪ್ರತಿಫಲವನ  ನಿರೀಕ್ಷಿ ಡನ ಎಂದು 'ವಿಜ್ಬೊಟ್‌ ನ ವುಡ್‌ ವರದಿ 
ಸಾಮೂನ್ಯ ಶಸ ಣದ ಕುರಿತು ie ನೀಡಿತು, 


೧೨. ಔದ್ಯೋಗಿಕ ಶಿಕ್ಷಣ ಶಿಫಾರಸ 

ನಿರುದ್ಯೋಗ ನಿರ್ಮೂಲನದ We Wii ಪ್ರತ್ಯೇಕವಾಗಿ ವೃತ್ತಿಸರ 
ಶಿಕ್ಷಣ ವರದಿಯನ್ನು ತಯಾರಿಸಲಾಗಿತ್ತು. ಭಾರತದಲ್ಲಿ ಉದ್ಯೊ ಗಾಕಾಂಸ್ಲ್ಸೆಗಳ 
ಸಖ್ಯ ಉದ್ಯೋಗ 'ಪೂಕ್ಕಿ ಕಯ »ು ಸಂಖ್ಯೆಗಿಂತ ಬಹಳಷ್ಟು ಹೆಚ್ಚ ದೆ ಎಂಬುವುದು A 
ಪ್ರಪ್ರಥಮವಾಗಿ ಗುರುತಿಸಲ್ಪ ಬ್ಯ ದ್ದು 1936ರಲ್ಲಿ. ವೈಜ್ಞಾ ನಿಕ ಮಾದರಿಯಲ್ಲಿ ನಿರು 
ದ್ಯೊ (ಗೆ ನಿರ್ಮೂಲನ ಪ ಸುವ ಉಸೆ ೇಶದಿಂದ ಶಿಕ್ಷಣ ಕ್ರ ಮವನ ಸೆ ಪುನರ್‌ರೂಪಿಸಲು 
ಎಜ್ಲೊ ಟ್‌ವೆಡ್‌ ವರದಿ ಆದೇಶಿಸಿತು. ಭಾರತದ ಔಸ್ಯೋಗಕ ಸಿ ತಿಯನ್ನು ಊರ್ಜಿತ 
ಗೊಳಿಸಿದಲ್ಲಿ ನಿರುಸ್ಕೋಗ ನಿರ್ಮೂಲನ ಸಾಧ್ಯವೆಂದ್ಕೂ ದೇಶದಲ್ಲಿನ ನ್ಸೈಸರ್ಗಿಕ ಸಂಪ 
ತ್ರಿನ ಬಳಕೆಯಿಂದ ಉದ್ಯೋಗರಂಗದಲ್ಲಿ ಮುಂದುವರಿದ ನಿರುಣ್ಯೊ ಗವನ್ನು ತಡೆಗಟ್ಟು 
ವುದರಲ್ಲಿ ಯೆಶಸ್ಸು ಸಿಗುವುದು ಸಾ ಧ್ಯವೆಂದೂ ಈ ವರದಿ, ತನ  ಅಧಿಸಿಕೆಯನ್ನು ವ್ಯಕ. 
ಪಡಿಸಿತು. . "ವೃತ್ತಿಪರತೆ? ಶಿಕ್ಷಣದ ಮೂಲ ಉದ್ದೆ Eh: ದೇಶದ 
ಉತ್ಪಾದನಾ ಶಕ ಹೆಚ್ಚಿ ಸಲು ವೃತ್ತಿ ನರ ಶಿಕ್ಷಣ ಹೆಚ್ಚು ನೆರವು ನೀಡುತ್ತದೆ ಅದುದರಿಂದ 
ಅದರತ್ತ ವಿಶೇಷ ಗಮನ ಹರಿಸಬೇಕು. | 'ಅನಕ್ಯಕವಾದ ಸ ಸಲಹಾ ಮಂಡಳಿ, ತರಬೇತಿ 
ಕೇಂದ್ರಗಳನ್ನು ತೆರೆಯಬೇಕು ; ಶಿಕ್ಷಣ ಕ್ರಮವನ್ನು ಇದಕ್ಕೆ ಹೊಂದುವಂತೆ ಪುನರ್ಸಂ 
ಯೋಜಿಸಬೇಕು ; ತಾಂತ್ರಿಕ ಹಾಗೂ ಕೈಗಾರಿಕಾ ಶಿಕ್ಷೆಣ ತರಬೇತಿ ಕೇಂದ್ರಗಳನ್ನು 
ಮುಖ್ಯವಾಗಿ ಹೆಳ್ಳಿಗಳಲ್ಲಿ (5000 ಕ್ಸಿಂತ ಕಡಿಮೆ ಜನಸಂಖ್ಯೆ ಹೊಂದಿದ ಪ್ರದೇಶಗಳಲ್ಲಿ) 
 ತೆಕೆದು ಜನಸಾಮಾನ್ಯನೂ ಇದರ ಪ್ರಯೋಜನ ಪಡೆಯುವಂತಾಗಬೇಕು ಎಂದು ವರದಿ 
ತಿಳಿಸಿತು. ಮಾನನ ತನ್ನ ಅಭ್ಯುದೆಯಕ್ಕೆ ಅತ್ಯಂತೆ ಅನಶ್ಯವಾದ ವೃತ್ತಿಯನ್ನು ಕೈ 
ಗೊಳ್ಳಲು ಸಹಕರಿಸುವ ಔದ್ಯೋಗಿಕ ಶಿಕ್ಷಣವನ್ನು ಶಾಲಾದಿನಗಳಲ್ಲಿ ನೀಡಬೇಕೆಂದು 
ಒತ್ತಾಯಿಸಿತು. ಹಾಗಾಗಿ ಸಾಮಾನ್ಯ ಶಿಕ್ಷಣ ಹಾಗೂ ವೃತ್ತಿಪರ ಶಿಕ್ಷಣ ಒಂದ 
ಕ್ಟೊಂದು ಪರಿಪೂರಕವಾಗಿದ್ದು .. ಎರಡರ ಳ್‌? ಸೌಲಭ್ಯ ಡೊರಿಕಿದಲ್ಲಿ' ವಿದ್ಯೆಯು 
ಸಂಪೂರ್ಣ ಪ್ರಯೋಜನ ಪಡೆಯುವುದು. ನಿದ್ಯಾರ್ಥಿಗೂ ಹಾಗೂ ಸರಕಾರಕ್ಕೂ 


೬೦  ಮಾನನಿಕೆ ಕರ್ಣಾಟಕ 


ಸಾಧ್ಯವಾದೀತು ಎಂದು ಎಬ್ಬೋಟ್‌ ವ್ರಡ್‌ ವರದಿ ತಿಳಿಸಿತು. 

ಸಮಯಾಭಾವದ ದೃಷ್ಟಿಯಿಂದ ಜರೂರಾಗಿ ಸನಿೂಕ್ಸೆ ನೀಡಲು ತಯಾರಿಸಿದ 
ಈ ವರದಿಯಲ್ಲಿ ದೇಶದ si ಶಿಕ್ಷಣ ವ್ಯವಸ್ಥೆ ಯನು ಸ ಪ್ರತಿಬಿಂಬಿಸದಿದ್ದ ರೂ ಎ 
ಅನಶ್ಯಕವಾದ. ಬೇಡಿಕೆಗಳನ್ನು ಗುರುತಿಸಿ, jo ಅದನ್ನು ಚ್‌ ವಿಶೇಷ 
ಸಲಹೆ ಮಾಡಿತು. ಹಾಗಾಗಿ ಎಬ್ಫೋಟ್‌ ವ್ಹಡ್‌ ವರದಿ (1937) ಭಾರತೀಯ 
ಶಿಕ್ಷಣದ ಪುನಶ್ಚೇತನಕ್ಕೆ ಒಂದು ಉಜ್ವಲ "ತೊಡುಗೆ ಎನಿಸಿತು, 


೧೩. ವರ್ಧಾ ಶಿಕ್ಷಣ ನೀತಿ 


1935ರ «ಭಾರತ ಸರಕಾರ ಕಾಯಿದೆ? - ದ್ಲಿಪ್ರಭುತ ಕ್ಸ ಮಂಗಳವನ್ನು 
ಹಾಡಿತು. 1937ರಲ್ಲಿ ಪ್ರಾಂತೀಯ ಸರಕಾರಗಳು Kin ಗೊಳಿಸಲ್ಪಟ್ಟಿವುೆ. 11 


ಪ್ರಾಂತ್ಯಗಳ ಪೈಕಿ 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್‌ ಸುಚಿ ಪಟ್ಟ ವನ್ನೆ €ರಿದವು, 
ಆಯಾಯೂ ಪ್ರಾಂತ್ಕ ಗಳಲ್ಲಿನ ರಾಜ್ಯಭಾರ ವ್ಯವಸ್ಥೆ ಯನ್ನು ಆಯಾಯ ಆ ತ” ಸಮಿತಿಗೆ 
ಬಿಟ್ಟು ಬಿಡಲಾಗಿತ್ತು. ತತ್ಪ ರಿಣಾಮವಾಗಿ ಕಾಂಗ್ರೆಸ್ಸಿ ಗರಿಗೂ ರಾಜ್ಯಾಡಳಿತದ ಸಂದರ್ಭ 
| ಬಂತು. ಈ ಕಾಲದಲ್ಲಿ ಶಿಕ್ಷಣದಲ್ಲಾದ ಪ್ರಮುಖ ವ್ಯತಿರಿಕ್ತತೆಯನ್ನು ವರ್ಧಾ 
ಶಿಕ್ಷಣಾ ವ್ಯವಸ್ಥೆ > ಅಥವಾ ಹೂ ಶಿಕ ಕ್ಷಣವನ್ನು ತ್ತಾರೆ, 

ಶಿಕಣ “ವ್ಯವಸ್ಥೆ ಯ ರಕ್ಷಣೆಯು io ಸ್ಸಿಗರ "ಗೆ ಬಂದಾಗ ಹೂಸ ಶಿಕ್ಷಣ 
ಪದ ; ತಿಯೊಂದನ್ನು ಅಳವಡಿಸಲು RN ದರ) ಅಂತೆಯೇ "ಗಾಂಧೀ ಯೋಜನೆ? 
ಯನ್ವಯ ಹೊಸ. ಶಿಕ್ಷಣ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಮಹಾತ್ಮ ಗಾಂಧಿ 
ಯವನರು ತಮ್ಮ ಪತ್ರಿ ತಾ ««ಹರಿಜನ?'ದಲ್ಲಿ “ಭಾರತೀಯರಿಗೆ ಯಾನಿ ರೀತಿಯ 
ಶಿಕ್ಷಣ ವ್ಯವಸ್ಥೆ “ಬೇಕಾ ಗಿದೆ ೫. ಎನ್ನು ವ ಬಗ್ಗೆ ವಿಚಾರಪೂರಿತ ಲೇಖನಗಳನ್ನು ಬರೆಯ 
ದ್ದರು. ಇನುಗಳೆಲ್ಲಿ ಜುಸೈ 31, 1937 ರಂದು ಬರೆದೆ ಲೇಖನ ಹೆಚ್ಚು ಪರಿಣಾಮ 
ಕಾರಿಯಾಗಿತ್ತು. ಇಡ ಅಕ್ಟೋಬರ್‌ 2 ರಂದು ಬರೆದೆ ಲೇಖನವೊಂದರಲ್ಲಿ 
ಶಿಕ್ಷಣದ ಪ್ರನರ್ನ್ಯನಸ್ಸೆಗಾಗಿ ರಾಷ್ಟ್ರೀಯ ಸಮ್ಮೇಳನ ಕರೆಯುವುದಾಗಿ ಸಾರಿದರು. 
1937 ಅಕ್ಟೋಬರ್‌ 22 ಹಾಗೂ 23 ರಂದು ನಡೆದ ಈ ಶಿಕ್ಷಣ ಸಮ್ಮೇಳನ 
«ವರ್ಧಾ ಶಿಕ್ಷಣ ಸಮ್ಮೇಳನ ಎನಿಸಿತು. ಈ ಸಮ್ಮೆ ೀಳನದಲ್ಲಿ ದೇಶದ ಎಲ್ಲಾ ಕಡೆ 
ಗಳಿಂದ ಬಂದ pe ತು ತಜ್ಞ ರು ತಮ್ಮ , ಅನಿಸಿಕೆಗಳನ ಲಿ ವ್ಯಕ್ತ ಸಡಿಸಿದರು. ತಕ್ಸ ರಿಣಾಮ 
ವಾಗಿ BsAENG ಕರಾವಿನ ಲ ಜು ಳು ವರ್ಷಗಳ ಶಿಕ್ಷಣ ಫಟ ಹಾಗೂ 
ಕೆಡ್ಡಾಯವಾಗಿರಬೇ ಕು. ಮಾತ ತೃಭಾಷೆ ಶಿಕ್ಷಣ ಮಾಧ್ಯಮವಾಗಿರಬೇಕು. ನಿದ್ಯಾ 
ಕೇಂದ್ರ ಗಳಲ್ಲಿ ಪಠ್ಯಪುಸ್ತ ಕಗಳ ಶಿಕ್ಷಣದ ಜೊತೆ. ವೃ ತಿ ಸರ ತರಬೇತಿಯನ್ನು ನೀಡಬೇಕು. 
ಬಗೆ ಶಿಕ್ಷಣ ವ್ಯವಸ್ಥೆ ರೂಪಿ ಸಿಸಿಕೊಂಡಲ್ಲಿ ಉತ ಮ ಫಲಿತಾಂಶವನ್ನು ನಿರೀಕ್ಷಿಸುವುದು 
ಸಾಧ್ಯ”--ಎಂದು ವಿವರಿಸಲಾಗಿತ್ತು. ಈ ಠರಾವಿನ ಸಾಧ್ಯತೆ, ಬಾಧ್ಯತೆಗಳ ಬಗ್ಗೆ 
ಪರಿಶೀಲನೆ ನಡೆಸುವುದಕ್ಕಾಗಿ ಡಾ|| ಜಾಕೀರ್‌ ಹುಸೇನ್‌ರ ನೇತೃತ್ವದಲ್ಲಿ. ಸಮಿತಿ 


ಬ್ರಿಟಿಷ್‌ ಆಳ್ವಿಕೆಯಲ್ಲಿ ಭಾರತೀಯ ಶಿಕ್ಷಣ ೧ 


ಯೊಂದನ್ನು ರೂಪಿಸಲಾಯಿತು. ಅಧ್ಯಕ್ಷರ ಹೊರತಾಗಿ ಒಂಬತ್ತು ಮಂದಿ ಸದಸ್ಯ 
ರನ್ನು ಹೊಂದಿದ್ದ ಈ ಸಮಿತಿಯಲ್ಲಿ ಆಚಾರ್ಯ ವಿನೋಬಾಬಾವೆ ಹಾಗೂ ಕಾಕಾ 
ಕಾಲೇಲಕರರೂ ಇದ್ದರು. ಈ ಸಮಿತಿ 1937ರ ಡಿಸೆಂಬರ್‌ನಲ್ಲಿ ಹಾಗೂ, 1938ರ 
ಏಪ್ರಿಲ್‌ನಲ್ಲಿ ಹೀಗೆ ಎರಡು ವರದಿಗಳನ್ನು ಒಪ್ಪಿಸಿತ್ತು, ಪ್ರಥಮ ವರದಿಯಲ್ಲಿ" ವರ್ಧಾ 
ಶಿಕ್ಷಣ ಯೋಜನೆಯ ರೂಪರೇಖೆ, ಕಾರ್ಯನಿರ್ವಹಣೆ, ಜೊತೆಗೆ ಇತರ ಕರಕುಶಲ 
ಕ್ಲೆ ಗಾರಿಕೆಗಳಾದ ನೂಲುವುದು, ನೇಯುವುದು - ಇತ್ಯಾದಿ... ಕುರಿತು ವಿವರಿಸಲಾಗಿತ್ತು. 
ನಂತರದ ಮತ್ತೊಂದು ವರದಿಯಲ್ಲಿ ಕೃಷಿ, ಗಣಿಗಾರಿಕೆ, ಮರದ ನಿನ್ಯಾಸ ಹಾಗೂ ಇತರ 
ಕುಶಲ ಕೈಗಾರಿಕೆಗಳ ಕುರಿತು ವಿವರಿಸಲಾಯಿತು. 1938ರಲ್ಲಿ ಹೆರಿಪುರೆದಲ್ಲಿ ನಡೆದ 
ಕಾಂಗ್ರೆಸ್‌ ವಾರ್ಷಿಕ ಸಮ್ಮೇಳನದಲ್ಲಿ ಈ ಕುರಿತು ವ್ಯಾಪಕವಾಗಿ ಚರ್ಚಿಸಲಾಯಿತು. 
ಮಾತ್ರವಲ್ಲ ಅಖಿಲ ಭಾರತ ರಾಷ್ಟ್ರೀಯ ಶಿಕ್ಷಣ ಮಂಡಲಿ (ಬುನಾದಿ ಶಿಕ್ಷಣ)ಯು 
ಅಸ್ತಿ ಶ್ರಕ್ಕ ಬಂದಿತು. 
| ಸಾಧಾರಣವಾಗಿ, ಗಾಂಧೀ ಯೋಜನೆಯನ್ನು ಅಳವಡಿಸಿ ಕೊಂಡಿದ್ದ ಈ 
ಯೋಜನೆಯ ಪ್ರಕಾರ ಪ್ರಥಮ ಏಳು ವರ್ಷಗಳು ಶಿಕ್ಷಣ ಹುಡುಗರಿಗೂ ಹುಡುಗಿ" 
ಯರಿಗೂ ಉಚಿತವಾಗಿತ್ತು. ಶಿಕ್ಷಣ ಮಾಧ್ಯಮ ಮಾತೃಭಾಷೆಯಾಗಿತ್ತು. ವಿದ್ಯಾರ್ಥಿ 
ಗಳ ನಿರೀಕ್ಷೆಗೆ ತೆಕ್ಕಂತಹ ತರಬೇಶು ನೀಡೆಲಾಗುತ್ತಿತ್ತು. ಶಿಕ್ಷಣವ್ರ ವಿದ್ಯಾರ್ಥಿಯ 
ಪರಿಸರ ಹಾಗೂ ಪರಿಸ್ಲಿತಿಯ ಸಾಮಿಸ್ಯವನ್ನು ಹೊಂದಿರಬೇಕಿತ್ತು . ಕರಕುಶಲ ಕೈ ಗಾರಿಕೆ 
ಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುತ್ತಿತ್ತು. ಈ ಯೋಜನೆಯ ಪ್ರಕಾರ 5ನೇಯ 
ತರಗತಿಯ ತನಕ ಸಹ ಶಿಸ್ನೆಣ ಲಭ್ಯವಾಗುತ್ತಿತ್ತು. ಮಾತ್ರವಲ್ಲ ಈ ಅವಧಿಯಲ್ಲಿ 
ಕುಶಲ ಕೈಗಾರಿಕೆ, ನೇಯ್ಗಿ, ಷಿ ಚ ಚರ್ಮದ ಕೆಲಸ್ಕ ತೋಟಗಾರಿಕೆ, ಫಲ ಸಂರಕ್ಷಣೆ, 
ಮಾನುಗಾರಿಕೆ ಹಾಗೂ ಭೌಗೋಳಿಕ ಅಂಶಗಳಿಗೆ ಸವಸತ ಚಸುನಟಿಕೆಗಳು ಲಭಿಸು 
ತ್ರಿದ್ದವು. ಅದರೆ (ನೆಯ ತರಗತಿಯಿಂದ ವಿದ್ಯಾರ್ಥಿನಿಯರು ಇದರ ಬದಲಾಗಿ « ಗೃಹ 
ನಿಜ್ಞಾ ನ'ವನ್ನು ಆರಿಸಿಕೊಳ್ಳೆ ಬಹುದಾಗಿತ್ತು. ಹಿಂದಿ ಭಾಷೆ ಕಡ್ಡಾಯವಾಗಿತ್ತು; 
ಶಿಕ್ಷಣವು ಸೀಶಭಕಿ ನೀಶಪ್ರೇಮಗಳನ್ನು ಹುಟ್ಟಿಸುತ್ತಿದ್ದವು. ಕೇವಲ ತರಬೇತಿ 
ಹೊಂದಿದ ಶಿಶ್ಚಕರು ಮಾತ್ರ ಅಧ್ಯಾಸಕ ವೃತಿ ಯನ್ನು ಸಜಿಸಬಹುದಾಗಿತ್ತು. ಭಾವೀ 
ಸಮಾಜಕ್ಕೊಂದು, ದೇಶಪ್ರೇಮ, ಸತ್ರ ಜೆ, ಹಾಗೂ ಜವಾಬ್ದಾರಿಯುತ ನಾಗರಿಕನನ್ನು 
 ತೆಯಾರು ಮಾಡುವಲ್ಲಿ ಈ ಶಿಕ್ಷಣಕ್ರ ಸ ನಿಶೇಷ ಆಸ್ಥೆ ವಹಿಸಿತು. 
ವರ್ಧಾ ಶಿಕ್ಷಣ ಯೋಜನೆಯು ನ್ಯೂನತೆಗಳಿಂದ ಹೊರತಾಗಿರಲಿಲ್ಲ. ಈ ಶಿಕ್ಷಣ 
ಕ್ರಮ ಕೇವಲ "ಇಳಿಯ ಅವಶ್ಯಕತೆಗಳನ್ನು ಪೂಕ್ಸಿಯಿಸುವುದಕ್ಕೆ ಮಾತ್ರೆ ರೂಪಿಸಿ 
ದಂತಿತ್ಮು. ಸಾ ಪ್ರಾಥನಿಕ ವ್ಯವಸ್ಥೆ ಯತ್ನಲೇ ಹೆಚ್ಚಿ ನ ಮಹತ್ವವನ್ನು ನೀಡು 
ತ್ತಿದ್ದರು. ಶ್ಚದ ಎಲ್ಲಾ ರಾಷ್ಟ್ರಗಳೂ ಪು ಸ್ರಗತಿಸಥದತ್ತೆ ಹೆಜ್ಜೆ ಇಡುತಿ, ರುವಾಗ 
ne. ಅನಾಗರಿಕ ನದ್ಧ ತಿಯನ್ನು ಉಳಿಸಿ ಬೆಳಸುವುದು ಕೆಲವರಿಗೆ ಸರಿ 
ಬೀಳಲಿಲ್ಲ. 288 ನಗ ಹ್‌ ದನಗಳು ನಿದ್ಯಾರ್ಥಿಯನ್ನು ಮಾನಸಿಕವಾಗಿ 


೭೨ ಮಾನಪವಿಕೆ ಕರ್ಣಾಟಕ 


ಬಹಳಷ್ಟು ಬಳಲಿಸುತ್ತ ದೆ ಎಂಬ ಅಭಿಪ್ರಾಯ ಹಲನರದು. ಕೇವಲ ಕುಶಲ ಕೈ ಗಾರಿಕೆಗೇ 
ಹಚ್ಚಿನ ಅದ್ಯತೆ ನೀಡಿ ಅರ್ಥಕ್ಕಿಂತಲೂ ಹೆಚ್ಚಿನ ಸಮಯವನ್ನು ವ್ಯೃರ್ಥಸಡಿಸುವುದು 
ಕೆಲವರ ಅಸಮಧಾನಕ್ಕೆ ಕಾರಣವೆನಿಸಿತ್ತು. ಕ 


೧೪. ಸಾರ್ಜೇಂಬ್‌ ವರೆದಿ : 


ದ್ವಿತೀಯ ವಿಶ್ವಸಮರದ ನಂತರ ಭಾರತದ ಆಡಳಿತದ ಜೊತೆಗೆ, ಎಲ್ಲಾ ವ್ಯವಸ್ಥೆ 
ಗಳನ್ನು ಸಂಪೂರ್ಣವಾಗಿ ಬದಲಿಸಿ, ಪ್ರಗತಿ ನಿರೀಕ್ರಿತ ಯೋಜನೆಗಳನ್ನು ಕೈಗೊಳ್ಳಲು 
ಬ್ರಿಟಿಷ್‌ ಸರಕಾರ ನಿರ್ಧರಿಸಿತು. ಇದರನ್ನಯ ಶಿಕ್ಷಣನಲ್ಲಿ ಮಾಡಬಹುದಾದ ಬದ 
'ಲಾವಣೆಗಳನ್ನು ನಿರ್ಧರಿಸಲು ಸರ್‌ ಜೋನ್‌ ಸಾರ್ಜೆಂಟ್‌ರನ್ನು ನೇಮಿಸಲಾಯಿತು, 
1944ರಲ್ಲಿ ಸರಕಾರಕ್ಕೆ ಒಪ್ಪಿಸಿದ ಈ ವರದಿಯಲ್ಲಿ ಸಾರ್ಜೆಂಟ್‌ ತನ್ನ ಅಭಿಪ್ರಾಯವನ್ನು 
ವಿವರಿಸಿದ್ದು ಪ್ರ ವರದಿಯನ್ನು ಸಾರ್ಜೆಂಟ್‌ ವರದಿ ಎನ್ನು ತ್ತಾ ಡೆ. 

ವಿದ್ಯಾಭ್ಯಾಸನನ್ನು ಆರಂಭಿಸುವ ಅವಧಿಯನ್ನು ಆರು ವರ್ಷದಿಂದ, ಮೂರು 
ವರ್ಷಕ್ಕಿಳಿಸಿ, ಪ್ರಥಮ ಮೂರು ವರ್ಷಗಳಲ್ಲಿ, ಅತ್ಯಂತ ಸರಳವಾಗಿ ಶಿಕ್ಷಣದ ಟಔಚಿತ್ಯ 
ತೆಯ ಬಗ್ಗೆ ವಿವರಿಸಿ, ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ತರಬೇತು ಪಡಿಸುವ ಸಲಹೆಯನ್ನು 
ಈ ವರದಿಯಲ್ಲಿ ವಿಶ್ಲೇಷಿಸಲಾಯಿತು. ಅದಕ್ಕೋಸ್ಕರ ಬಾಲವಾಡಿಗಳನ್ನು ಶಿಶುನಿಹಾರ 
ಗಳನ್ನು ತೆರೆಯಲು ಅಪೇಕ್ಷಿಸಿತು. ಈ ಕೇಂದ್ರಗಳು ಹಳ್ಳಿಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ 
ಕೇಂದ್ರಗಳೊಡನೆ ಇರಬಹುದಾಗಿದ್ದರೂ ಈ ಎರಡರ ನಡುವೆ ಯಾವುದೇ ತರಹದ ಹಸ್ತ 
ಫೇಸ ನಿಷಿದ್ದ ವಾಗಿದ್ದಿ ತು. ವಿದ್ಯಾರ್ಥಿಯ ಮಾನಸಿಕ ಹಾಗೂ ಬೌದ್ದಿ ಕವಾಗಿ ಶಿಕ್ಷಣ 
ಕಣಕ್ಕೆ ಉತ್ತಮ ಹುರಿಯಾಳಾಗುನಂತೆ ತರಬೇತು ನೀಡುವ ಈ ಶಾಲೆಗಳು ಉಚಿತ 
ವಾಗಿರಬೇಕು. | 4 

ಪ್ರಾಥಮಿಕ ಶಾಲೆಗಳನ್ನು ಕಿರಿಯ ಬುನಾದಿ ಶಾಲೆ (6 ರಿಂದ 11 ವರ್ಷ 
ವಯಸ್ಸಿನ ಮಕ್ಕಳು) ಗಳೆಂದು ವಿಂಗಡಿಸಬೇಕು. ಕಿರಿಯ ಬುನಾದಿ ಶಾಲೆಯಲ್ಲಿ 
ಇಂಗ್ಲೀಷ್‌ ಭಾಷೆ ಅನಿವಾರ್ಯವಾಗಿದ್ದು ೧5 ವಿದ್ಯಾರ್ಥಿಗಳಿಗೆ ಓರ್ವ ಉಪಾಧ್ಯಾಯರು 
ಇರಬೇಕಾಗಿತ್ತು. | 

ಮಾಧ್ಯಮಿಕ ಶಾಲೆಯ ಪ್ರವೇಶಕ್ಕೆ 1] ವರ್ಷ ಕಳೆದಿರಬೇಕು. ಕೊನೆಯ ಸಕ್ಸ 
ಮೂರು ವರ್ಷಗಳನ್ನು ಪ್ರ ಮಾಧ್ಯಮಿಕ ಶಾಲೆಯಲ್ಲಿ ಕಳೆಯಬೇಕು. 50% ವಿದ್ಯಾರ್ಥಿ 
ಗಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಐಶ್ವರ್ಯದ ಅಂತಸ್ತಿಗೆ ಅನುಗುಣವಾಗಿ, ಶಿಷ್ಯ 
ವೇತನಗಳನ್ನು ನೀಡಬೇಕು. | 

ಪಠ್ಯಕ್ರಮಗಳಿಗನುಗುಣವಾಗಿ, ಶಾಲೆಗಳನ್ನು, ಶೈಕ್ಷಣಿಕ ಹಾಗೂ ತಾಂತ್ರಿಕ 
ಕೇಂದ್ರಗಳಾಗಿ ನಿಭಾಗಿಸಬೇಕು. ಶಿಕ್ಷಣ ಮಾಧ್ಯಮ ಮಾತೃಭಾಷೆಯಾಗಿರಬಹು 
ದಾದರೂ, ಇಂಗ್ಲೀಷ್‌ ಭಾಷೆ ದ್ವಿತೀಯ ಕಡ್ಡಾಯ ಭಾಷೆಯಾಗಿ ಕಲಿಸಲ್ಪಡಬೇಕು, 
ವಿಶ್ವವಿದ್ಯಾನಿಲಯಗಳ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ « ಪ್ರವೇಶ 1 


ಸಿ ಟಿಷ ನರ ಆಳ್ವಿಕೆಯಲ್ಲಿ ಭಾರೆತೀಯ ಶಿಕ್ಷಣ ಕ್ತಿ 


(Admission)? ಹೆಚ್ಚಿ ನ ಎಚ್ಚ ರಿಕೆ ವಹಿಸ ಬೇಕು, ಮಾಧ್ಯಮಿಕ ಶಿಕ್ಷ ಣು 
ಮುಗಿಸಿದ ಸ ಸುಖ್ಯೆ ಯ ಸ ರಷ್ಟು ವಿದ್ಯಾರ್ಥಿಗಳು ಮಾತ್ರ ನಿಶ್ವವಿದ್ಯಾನಿಲಯ ಪ್ಲ ಸು ಪ್ರವೇಶಕ್ಕೆ 
ಅರ್ಹರು. ವಿಶ್ವವಿದ್ಯಾನಿಲಯಗಳ ಅಧ್ಯಾಸಕರುಗಳಿಗೆ ಸಂಬಳ ಸವಲತ್ಮಗಳನ್ನು ಹೆಚ್ಚಿ 


ಸುವುದರ ಮೂಲಕ ಇನ್ನು ಹೆಚ್ಚಿನ ಸೇವೆಯನ್ನು ನಿರೀಕ್ಷಿಸಬಹುದು | 


ಕೇವಲ ಶೈಕ್ಷಣಿಕ ನಿದ್ಯಾಭ್ಯಾಸನತ್ತ ಮಾತ್ರ ಸಾರ್ಜೆಂಟ್‌ ವರದಿ ? ಬೆಳಕು 
ಬೀರಲಿಲ್ಲ. ಬದಲಾಗಿ ಅವರ ಜೊತೆಗೆ ವೃತ್ತಿಸರ, ತಾಂತ್ರಿಕ, ಔದ್ಯೋಗಿಕ ಹಾಗೂ 
ಕ್ಸ ಗಾರಿಕಾ ಶಿಕ್ಷಣಗಳ ಔಚಿತ್ಯ ದ ಬಗೆಗೂ ವಿಶೇಷ ಸಲಹೆಗಳನ್ನು ನೀಡಿತು. ಪ್ರಾಥಮಿಕ 
ಮಟ್ಟದಲ್ಲಿ ಶೈಕ್ಷ, ವಣಿಕ ಿದ್ಯಾಭ್ಯಾಸ ಸ ಪಡೆದರೂ ಆನಂತರ ತಾಂತ್ರಿಕ ಶಿಕ್ಷಣವನ್ನು ಸಡೆಯು 
ಆ ಅರ್ಹ ವೆನಿಸುವಂತೆ ಸೂಕ್ಕವಾದ ಬ: ಸಲಾವಣೆಗಳನ್ನು ರಿರ್ದೇಶಿ ತೈ ಶಿಕ್ಷಣ 
ತರಬೇತಿ ಕೇಂದ್ರಗಳನ್ನು ತೆಕೆಯಲು ನಿರ್ಧರಿಸಿತು. ಉಸ್ಯೋಗ ಸ ಸಲಹಾ ವಿಭಾಗಗಳನ್ನು 
ನವ್ಯಾ ಆವರಣದಲ್ಲಿಯೇ ತೆರೆಯೆಲು ಶಿಫಾರಸು ಮಾಡಿತು. 

« ಸಾರ್ಜೆಂಓ” ವರದಿ 1. ಈ ರೀತಿಯ ಹಲವು ಸೂಕ್ತ ಸಲಹೆಗಳನ್ನಿ ತ್ಮರೂ ಆಗಿನ 
ಶಿಕ್ಷಣ ತಜ್ಞ ರ ಅಭಿಪ್ರಾ ಯದಾತೆ. ಈ ವರದಿಯಲ್ಲಿ ನ್ಯೂನತೆ ಇಲ್ಲವಾದರೂ ನವ್ಯತೆ 
ea ಇರಲಿಲ್ಲ. ಆ ಹಿಂದೆ ಕಳೆಮು ಹೋದ 'ಹೆಲನ್ನ ವರದಿಯೆಂತೆ ಇದು ಒಂದು 
ನಿರಾಶಾದಾಯೆಕೆನಾಗಿತ್ತು. ಶಿಕ್ಲಣದ ಮೂಲಭೂತ ಸಮಸ್ಯೆಯನ್ನು ಚರ್ಚಿಸಲು 
ನಿಫಲವಾದದ್ದು. ಶಿಕ್ಷಣ ತಜ್ಞರ “ ಸಮಾಧಾನಕ್ಕೆ ಕಾರಣವಾಗಿತ್ತು? ಎನಿಸಿದ್ದರ ಇ... 


`ಈ ವರದಿ ಭಾರತದಲ್ಲಿ ಬ್ರಿಟಿಷ” ಅಡಳಿತದ ಕೊನೆಯ ಶೈಕ್ಷಣಿಕ ” ವರದಿಯಾಗಿತ್ತು. 


ಮತ್ತು ಸ್ವಾತಂತ್ರ $ಸೊರ್ವದ ಶಿಕ್ಷ ಇ ಸುಧಾರಣೆಯ ಅಂತಿಮ ಹೆಜ್ಜೆ ಯಾಗಿತ್ತು. 
ಗ್ರಂಫಯಣ 


B.C. Rai: History of Indian Education 

K.M. Panikar: A Survey of Indian History 

A. D. Pandey : Early Medieval India 

Thompson & Garrett : Rise and Fulfillment of British 
Rule in India 


ಫಾ ಳ್‌ ಬ 3 










9999 





9999 


(ಆಜೀವ ಸದಸ್ಯತ್ವ : ನೂರು ರೂಪಾ 
(ಪ್ರತಿಯೊಂದಕ್ಕೂ) 














